KA/ BG-GPO/ 2515 / WPP-47 / 2006-2008 





ಕರ್ನಾಟಕ ರಾ ರಾಜ್ಯಪತ್ರ 


ಹಾ. ಹ್ಣಾ) 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೬, ೨೦೦೭ (ಮಾರ್ಗಶಿರ ೧೫, ಶಕ ವರ್ಷ ೧೯೨೯) ಸಂಚಿಕೆ ೪೮ 


ಭಾಗ - ೧ 








ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಶಿಕ್ಷಣ ಸಚಿವಾಲಯ 
ವಿಷಯ: ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಹಿನ್ನೆಲೆಯ ಮೇರೆಗೆ ಶಾಲಾ ಶಿಕ್ಷಣದಲ್ಲಿ 1 ರಿಂದ 10ನೇ 
ತರಗತಿಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗಾಗಿ ದೈಹಿಕ ಮತ್ತು ಆರೋಗ್ಯ ಶಿಕ್ಷಣದ ಪಠ್ಯವಸ್ತುವನ್ನು 
ಅಳವಡಿಸುವ ಬಗ್ಗ 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಇಡಿ 145 ಯೋಯೋಕ 2006, ಬೆಂಗಳೂರು, ದಿನಾ೦ಕ:27-06-2006. 
2)ನಿರ್ದೇಶಕರು, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆರವರ ಪತ್ರ ಸಂಖ್ಯೆ:ಇವಿಜಿ.1.ದೈ.ಶೀ. 
1/2007-08 ದಿನಾಂಕ 19-6-2007 ಮತ್ತು 23-7-2007, 
ಸ್ತಾವನೆ:- 
ಶಿಕ್ಷಣ ಎಂದರೆ ಮನುಷ್ಯನ ಸರ್ವತೋಮುಖ ಬೆಳವಣಿಗೆ. “ಆರೋಗ್ಯವಾದ ಮನಸ್ಸು ಆರೋಗ್ಯವಾದ 
ದೇಹದೊಳಗೆ” ಎನ್ನುವ ನಾಣ್ಣುಡಿಯಂತೆ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಮಾಡುವುದೇ ಶಿಕ್ಷಣದ ಗುರಿ. ಶಾರೀರಿಕ, 
ಬೌದ್ಧಿಕ, ಸಾಮಾಜಿಕ, ನೈತಿಕ ವಿಕಾಸವನ್ನುಂಟು ಮಾಡುವಲ್ಲಿ ದೈಹಿಕ ಹಾಗೂ ಆರೋಗ್ಯ ಶಿಕ್ಷಣ ಮಹತ್ವದ ಪಾತ್ರವನ್ನು 
ವಹಿಸುತ್ತದೆ. ಆದ್ದರಿಂದಲೇ ದೈಹಿಕ ಶಿಕ್ಷಣ ಕ್ಷೇತ್ರವನ್ನು ಶಿಕ್ಷಣದ ಅವಿಭಾಜ್ಯ ಅಂಗ ಎಂಬುದಾಗಿ ಪರಿಗಣಿಸಬೇಕಾದ ಅವಶ್ಯಕತೆ 
ಇದೆ. 
9 ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಹೊಸ ರಾಷ್ಟ್ರೀಯ ನೀತಿಯನ್ನು ಅನುಷ್ಠಾ ಿನಗೊಳಿಸುವ ನಿಟ್ಟಿನಲ್ಲಿ ಕೆ.ಪಿ.ಸಿಂಗ್‌ 
ದೇವ್‌ ಸಮಿತಿಯ ಶಿಫಾರಸ್ಸುಗಳು ಗಮನರ್ಹಾವಾಗಿವೆ. 2001- 02ರಲ್ಲಿ ನಿರ್ದೇಶಕರು (ಪೌಢ ಶಿಕ್ಷಣ), ಸಾರ್ವಜನಿಕ ಶಿಕ್ಷಣ 
ಇಲಾಖೆ, ಇವರ ಅಧ್ಯಕ್ಷತೆಯಲ್ಲಿ ರಚನೆಯಾದ ಸಮಿತಿಯು ಕೆಪಿ.ಸಿಂಗ್‌ದೇವ್‌ ಸಮಿತಿಯ ಶಿಫಾರಸ್ಸುಗಳನ್ನು ಕೂಲಂಕಷವಾಗಿ 
ಪರಾಮರ್ಶಿಸಿ, ಈ ಸಮಿತಿಯ ಶಿಫಾರಸ್ಸುಗಳನ್ನು ಸಮಗ್ರವಾಗಿ ಅನುಷ್ಠಾನಕ್ಕೆ ತರಲು ಶಿಫಾರಸ್ಸು ಮಾಡಿತು. 
3. 2003-04 ರಲ್ಲಿ ಶಿಕ್ಷಣ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ವಿಷಯ ಸಮಿತಿಯು ಸದರಿ ಸಮಿತಿಯ 
ಶಿಫಾರಸ್ಸುಗಳನ್ನು ಆಧಾರವಾಗಿಟ್ಟುಕೊಂಡು ಶಾಲಾ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣವನ್ನು ಕಡ್ಡಾಯ ವಿಷಯವನ್ನಾಗಿ ಮಾಡಲು 
ಶಿಫಾರಸ್ಸು ಮಾಡಿತು. 
4. 2004-05 ರಲ್ಲಿ ಕರ್ನಾಟಕ ಸರ್ಕಾರವು ತ್ರೈಮಾಸಿಕ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಿತು. ಈ ಶಿಕ್ಷಣ 
ಪದ್ಧತಿಯಲ್ಲಿ ದೈಹಿಕ ಶಿಕ್ಷಣವನ್ನು ಸಹ ಪಠ್ಯದಲ್ಲಿ ಸೇರಿಸಿ, ಜೀವನ ವಿಜ್ಞಾನದ ಒಂದು ಭಾಗವನ್ನಾಗಿ ಪರಿಗಣಿಸಿ, ಯೋಗ 
ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿದೆ. 
5. ನಂತರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು-2005 ರ ಹಿನ್ನೆಲೆಯಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ದೈಹಿಕ ಶಿಕ್ಷಣದ 
ಪಠ್ಯವಸ್ತುವನ್ನು ಪರಿಷ್ಕರಿಸಬೇಕಾಗಿರುತ್ತದೆ. NCF- 2005 ನಲ್ಲಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಲಾಗಿದೆ. “The National 


ರೂ 1 ಡಕ್‌ 2005 of NCERT has recommended that Physical Education should be considered 
on par with any other curriculum subjects, since these components are important for the overall 


(84 


(೨೦೦೧ ) 


೨೦೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 





development of the child, hence needs to be included in the curriculum. Further, it has suggested that 
Physical Education as core part of the Curriculum: time allocated must not be reduced or taken away 
under any circumstances.” 

6. Further, the frame work has stated that the human resource dimension is critical for both Yoga 
and Physical Education. It is mandatory for all Educational Institutions to appoint trained and qualified 
teachers in health, yoga and physical education. The number of teachers in Physical Education should be 
proportionate to the number of students and these teachers should be fully at par with other regular 
subject teachers. 

7. NCF-2005 ನ್ನು ಆಧಾರವನ್ನಾಗಿಟ್ಟುಕೊಂಡು, ಈಗಿರುವ ದೈಹಿಕ ಶಿಕ್ಷಣದ ಚಟುವಟಿಕೆಗಳು, ಗುಣಮಟ್ಟ, ಕಾರ್ಯ 


ವಿಧಾನವನ್ನು ಪರಿಶೀಲಿಸಿ, ಸಮಗ್ರವಾದ ಕ್ರೀಡಾ ನೀತಿಯನ್ನು ರೂಪಿಸುವ ಸಲುವಾಗಿ, ಸರ್ಕಾರಿ ಆದೇಶ ಸಂಖ್ಯೆ:ಇಡಿ 145 
ಯೋಯೋಕ 2006, ಬೆ೦ಗಳೂರು, ದಿನಾಂಕ 27-6-2006 ರಲ್ಲಿ ಪ್ರೊ.ಎಲ್‌.ಆರ್‌.ವೈದ್ಯನಾಥನ್‌, ನಿವೃತ್ತ ಪ್ರಾಧ್ಯಾಪಕರು, 
ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ, ಬೆಂಗಳೂರು, ಇವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚಿಸಿತು. ಈ 
ಸಮಿತಿಯು ರಾಜ್ಯದ ಶಾಲಾ ವ್ಯವಸ್ಥೆಯಲ್ಲಿ ಈಗಿರುವ ಸ್ಥಿತಿಗತಿಗಳ ಸಮಗ್ರ ಸಮೀಕ್ಷಾ ಅಧ್ಯಯನ ನಡೆಸಿ ತನ್ನ ವರದಿಯನ್ನು 
ಸಲ್ಲಿಸಿದ್ದು, ಇದನ್ನು ಪರಿಗಣಿಸುವ ಅವಶ್ಯಕತೆ ಇದೆ. 
8. ಪ್ರೊ.ಎಲ್‌.ಆರ್‌.ವೈದ್ಯನಾಥನ್‌ ಅಧ್ಯಕ್ಷತೆಯಲ್ಲಿ ರಚಿಸಿದ ದೈಹಿಕ ಶಿಕ್ಷಣ ತಜ್ಞರ ಸಮಿತಿಯು ಸಲ್ಲಿಸಿರುವ ವರದಿಯನ್ನು 
ಕೂಲಂಕಷವಾಗಿ ಪರಿಶೀಲಿಸಲು ಡಾ:ಆನ೦ದ ನಾಡಿಗೇರ, ಪ್ರಾಚಾರ್ಯರು, ಎಂ.ವಿ.ಎ.ಎಸ್‌., ಶ್ರೀ ಕೆ.ಜಿ.ನಾಡಿಗೇರ ದೈಹಿಕ 
ಶಿಕ್ಷಣ ಮಹಾವಿದ್ಯಾಲಯ, ಧಾರವಾಡ ಇವರ ಅಧ್ಯಕ್ಷತೆಯಲ್ಲಿ ರಚಿಸಿದ ಪಠ್ಯ ವಸ್ತು ರಚನಾ ಸಮಿತಿಯ ಈ ಕೆಳಗಿನಂತೆ 
ನೀತಿಗಳನ್ನು ರೂಪಿಸಿದೆ: 
1. ಪ್ರಾಥಮಿಕ ಶಾಲಾ ಹಂತದಿಂದಲೇ ದೈಹಿಕ ಶಿಕ್ಷಣವು ಬೋಧನಾ ವಿಷಯವಾಗಿರಬೇಕು ಮತ್ತು ಪರೀಕ್ಷಾ 
ವಿಷಯವಾಗಿರಬೇಕು. 
2. ದೈಹಿಕ ಶಿಕ್ಷಣವು ಇತರ ವಿಷಯಗಳಂತೆ ಪಠ್ಯ ವಿಷಯವಾಗಬೇಕು. 
3. ಯೋಗ ಶಿಕ್ಷಣವು ದೈಹಿಕ ಶಿಕ್ಷಣದ ಭಾಗವಾಗಿದ್ದು. ಯೋಗ ಶಿಕ್ಷಣಕ್ಕೆ ಹೆಚ್ಚಿನಆದ್ಯತೆ ನೀಡುವುದು. 
4. ಕಿರಿಯ ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರಸ್ತುತ ದೈಹಿಕ ಶಿಕ್ಷಣವು ಅನೌಪಚಾರವಾಗಿ ನಡೆಯುತ್ತಿದ್ದು, ದೈಹಿಕ 
ಶಿಕ್ಷಕನಿಲ್ಲದ ಸಂದರ್ಭಗಳಲ್ಲಿ ಡಿ.ಇಡಿ ತರಬೇತಿ ಪಡೆದವರ್ಗ ಶಿಕ್ಷಕರೇ ದೈಹಿಕ ಶಿಕ್ಷಕರ ಕಾರ್ಯ 
ನಿರ್ವಹಿಸುತ್ತಿದ್ದಾರೆ. ಪ್ರತಿಯೊಂದು ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯಲ್ಲಿ ದೈಹಿಕ ಶಿಕ್ಷಣವನ್ನು ಕಡ್ಡಾಯವಾಗಿ 
ಬೋಧನಾ ವಿಷಯವನ್ನಾಗಿ ಮಾಡಿ, ಕಡ್ಡಾಯವಾಗಿ ಅರ್ಹ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕ ಮಾಡಬೇಕು. 
ವಿದ್ಯಾರ್ಥಿಗಳ ಸಂಖ್ಯೆ 500ಕ್ಕಿಂತ ಹೆಚ್ಚು ಇರುವ ಪ್ರೌಢ ಶಾಲೆಗಳಲ್ಲಿ ಹೆಚ್ಚುವರಿಯಾಗಿ ಒಬ್ಬರು ದೈಹಿಕ ಶಿಕ್ಷಣ 
ಶಿಕ್ಷಕರನ್ನು ನೇಮಕ ಮಾಡಬೇಕು. 
5. 6 ರಿಂದ 9ನೇ ತರಗತಿ ವರೆಗೆ ದೈಹಿಕ ಶಿಕ್ಷಣದಲ್ಲಿ ಇತರೆ ವಿಷಯಗಳಂತೆ ಕಡ್ಡಾಯವಾಗಿ ಪರೀಕ್ಷೆ ನಡೆಸಿ, 
ಮೌಲ್ಯಮಾಪನದ ದಾಖಲೆಯನ್ನು ನಿರ್ವಹಿಸುವುದು. 
6.  ಎನ್‌.ಸಿ.ಎಫ್‌-2005 ರ ಚೌಕಟ್ಟಿನಲ್ಲಿ ಪ್ರಸ್ತುತ ದೈಹಿಕ ಶಿಕ್ಷಣದ ಪಠ್ಯಕ್ರಮ, ಪಠ್ಯವಸ್ತುಗಳ 
ಪರಿಷ್ಠರಣೆಯಾಗಬೇಕು. ಇವುಗಳ ಆಧಾರದ ಮೇರೆಗೆ ತರಗತಿವಾರು ಪಠ್ಯ ಪುಸ್ತಕಗಳು ಹಾಗೂ ಶಿಕ್ಷಕರ 
ಸಂಪನ್ಮೂಲ ಪುಸ್ತಕಗಳ ರಚನೆಯಾಗಬೇಕು. 
7. ದೈಹಿಕ ಶಿಕ್ಷಣದಲ್ಲಿ ಕ್ರೀಡಾ೦ಗಣಗಳಲ್ಲಿ ನಡೆಯುವ ದೈಹಿಕ ಚಟುವಟಿಕೆಗಳಿಗೆ ತರಗತಿಯಲ್ಲಿ ನಡೆಯುವ 
ಮಾನಸಿಕ ಚಟುವಟಿಕೆಗಳಿಗಿಂತಲೂ ಹೆಚ್ಚಿನ ಆದ್ಯತೆ ಇರಬೇಕು. 
8. ಪಠ್ಯ ವಿಷಯಗಳಲ್ಲಿರುವಂತೆಯೇ ದೈಹಿಕ ಶಿಕ್ಷಣ ವಿಷಯಕ್ಕೂ ಕಡ್ಡಾಯವಾಗಿ ಪರೀಕ್ಷೆ ನಡೆಸುವುದು. ತಾತ್ವಿಕ 
ವಿಷಯಗಳಿಗೆ ಶೇ 40 ಅಂಕಗಳು ಹಾಗೂ ಪ್ರಾಯೋಗಿಕ ಚಟುವಟಿಕೆಗಳಿಗೆ ಶೇ 60 ಅಂಕಗಳನ್ನು 
ನಿಗಧಿಗೊಳಿಸುವುದು. 
9. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪ್ರತ್ಯೇಕ ಕಾರ್ಯಸೂಚಿಯನ್ನು ರಚಿಸುವುದು. 
10. ತರಬೇತಿಗಳು, ಕ್ರೀಡಾ ಶಿಬಿರಗಳು, ಯೋಗಾಸನ ಶಿಬಿರಗಳನ್ನು ಏರ್ಪಡಿಸುವುದರ ಮೂಲಕ ದೈಹಿಕ 
ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದು. 
11. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪುನ:ಶ್ಚೇತನ ತರಬೇತಿಯನ್ನು ಇಲಾಖಾ ವತಿಯಿಂದ ಹಮ್ಮಿಕೊಳ್ಳುವುದು. 
12. ಗುಣಮಟ್ಟ ಸುಧಾರಣೆಗೆ ಡಿ.ಎಸ್‌.ಇ.ಆರ್‌.ಟಿ. ಅಧೀನ ದೈಹಿಕ ಶಿಕ್ಷಣ ಘಟಕವನ್ನು ಸ್ಥಾಪಿಸುವುದು. 
13. ದೈಹಿಕ ಶಿಕ್ಷಣ ಶಿಕ್ಷಕರುಗಳ ಪದನಾಮವನ್ನು "ಸಹ ಶಿಕ್ಷಕರು' (ದೈಹಿಕ ಶಿಕ್ಷಣ) ಎ೦ದು ಪರಿಗಣಿಸಿ, ಸಹ 
ಶಿಕ್ಷಕರುಗಳಿಗೆ ದೊರೆಯುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ದೈಹಿಕ ಶಿಕ್ಷಣ ಶಿಕ್ಷಕರುಗಳಿಗೆ ನೀಡುವುದು. 
14. ಈ ಸಂಬಂಧ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಆಡಳಿತ ಮತ್ತು ಶೈಕ್ಷಣಿಕ ತರಬೇತಿಯನ್ನು ಮೂರು ತಿಂಗಳ 
ಕಾಲಾವಧಿಗೆ ಇಲಾಖಾವತಿಯಿಂದ ಹಮ್ಮಿಕೊಳ್ಳುವುದು. 
9, ರಾಷ್ಟ್ರೀಯ ಪಠ್ಯಕ್ರಮ ಜೌಕಟ್ಟು-2005 ಹಾಗೂ ಪ್ರೋ.ಎಲ್‌.ಆರ್‌.ವೈದ್ಯನಾಥನ್‌ ಸಮಿತಿಯ ವರದಿಯ ಆಧಾರದ 
ಮೇರೆಗೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯು ಪ್ರಸ್ತುತ ಚಾಲ್ತಿಯಲ್ಲಿರುವ ದೈಹಿಕ ಹಾಗು ಆರೋಗ್ಯ 


ಶ್ರ 
ಶಿಕ್ಷಣದ ಪಠ್ಯವಸ್ತುವನ್ನು ಪರಿಷ್ಕರಿಸಿ, ಕರಡು ಪಠ್ಯವಸ್ತುವನ್ನು ತಯಾರಿಸಿ, ಹೊಸದಾಗಿ ರಚಿಸಿದ ನಿಯಮಾವಳಿಗಳನ್ನು ಹಾಗೂ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೦೩ 





ಪಠ್ಯವಸ್ತುವಿನ ಕರಡನ್ನು ಮೇಲೆ ಓದಲಾದ ದಿನಾಂಕ 19-6-2007ರ ಪತ್ರದದೊಂದಿಗೆ ಕಳುಹಿಸಿ, ಸರ್ಕಾರದ ಅನುಮೋದನೆ 
ಕೋರಿರುತ್ತಾರೆ. 

10. ಸರ್ಕಾರದ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು-2005 ಹಾಗು ಪ್ರೋ.ಎಲ್‌.ಆರ್‌.ವೈದ್ಯನಾಥನ್‌ ರವರ ವರದಿಯನ್ನು 
ಆಧರಿಸಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ" ಇಲಾಖೆಯು ರಚಿಸಿರುವ ಪಠ್ಯವಸ್ತುವನ್ನು ಸವಿಸ್ತಾರವಾಗಿ ಪರಿಶೀಲಿಸಿದೆ. 
ಈ ಪಠ್ಯ ಕ್ರಮಗಳನ್ನು 1 ರಿಂದ 5ನೇ ತರಗತಿ ಮತ್ತು 6-7 ನೇ ತರಗತಿ ಹಾಗೂ 8 10ನೇ ತರಗತಿಯಲ್ಲಿ ಅಳವಡಿಸಿಕೊಳ್ಳಲು 
ಅನುಮೋದನೆ ನೀಡಲು ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 290 ಎಸ್‌ಎಲ್‌ಬಿ 2006, ಬೆಂಗಳೂರು, ದಿನಾಂಕ:06ನೇ ಆಗಸ್ಟ್‌ 2007 
yl; ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ, ಪ್ರೊ| ಎಲ್‌.ಆರ್‌.ವೈದ್ಯನಾಥನ್‌ ಸಮಿತಿಯ ಶಿಫಾರಸ್ಸಿನ ಆಧಾರದ 
ಮೇಲೆ ತಯಾರಿಸಿರುವ ದೈಹಿಕ ಮತ್ತು ಆರೋಗ್ಯ ಶಿಕ್ಷಣದ ಪಠ್ಯ ವಸ್ತುವನ್ನು 1 ರಿಂದ 5ನೇ ತರಗತಿ, 6 ಮತ್ತು 7 ನೇ 
ತರಗತಿ ಹಾಗೂ 8-10 ನೇ ತರಗತಿಯಲ್ಲಿ ಅಳವಡಿಸಿಕೊಳ್ಳಲು ಈ ಆದೇಶದ ಅನುಬಂಧ-೫, ಭಜ ಹಾಗೂ ಅನುಬಂಧ 
ಖಖಖ ರಲ್ಲಿರುವಂತೆ ಅನುಮೋದಿಸಲಾಗಿದೆ. ಈ ಪಠ್ಯ ವಸ್ತುವನ್ನು ಪೂರ್ವಸಿದ್ಧತೆಯೊಂದಿಗೆ ಮುಂದಿನ ಶೈಕ್ಷಣಿಕ ವರ್ಷದಿಂದ 
ಜಾರಿಗೊಳಿಸಲು ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎನ್‌. ಸೋಮಶೇಖರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ 
ವಿಷಯ: ಶಾಲಾ ಶಿಕ್ಷಣದಲ್ಲಿ ದೈಹಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಿ, ನಿಯಮಾವಳಿಗಳನ್ನು ಜಾರಿಗೊಳಿಸುವ ಬಗ್ಗೆ. 
ಹಿನ್ನೆಲೆ: 

ಶಿಕ್ಷಣ ಎಂದರೆ "ಮನುಷ್ಯನ ಸರ್ವತೋಮುಖ ಬೆಳವಣಿಗೆ. "A Sound Mind in a Sound Body" ಎನ್ನುವ 
ನಾಣ್ಣುಡಿಯಂತೆ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಮಾಡುಬುದೇ ಶಿಕ್ಷಣದ ಗುರಿ. ಶಾರೀರಕ, ಬೌದ್ಧಿಕ, ಸಾಮಾಜಿಕ, ನೈತಿಕ 
ವಿಕಾಸವನ್ನುಂಟು ಮಾಡುವಲ್ಲಿ ದೈಹಿಕ ಹಾಗೂ ಆರೋಗ್ಯ ಶಿಕ್ಷಣ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದಲೇ ದೈಹಿಕ 
ಶಿಕ್ಷಣ ಕ್ಷೆ ಕ್ಷೇತ್ರವನ್ನು ಶಿಕ್ಷಣದ ಅವಿಭಾಜ್ಯ ಅಂಗ ಎಂದು ಹೇಳಬಹುದು. 

ದೈಹಿಕ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಹೊಸ ರಾಷ್ಟ್ರೀಯ ನೀತಿಯನ್ನು ಅನುಷ್ಠಾ ್ಠನಗೊಳಿಸುವ ನಿಟ್ಟಿನಲ್ಲಿ ಕೆ.ಪಿ. 
jo ಸಮಿತಿಯ "ಶಿಫಾರಸ್ಸುಗಳು ಗಮನಾರ್ಹವಾಗಿವೆ. 2001-02 ರಲ್ಲಿ ಶ್ರೀ ಬಿ.ಟಿ. ಪೆಮ್ಮಯ್ಯ ನಿರ್ದೇಶಕರು (ಪ್ರೌಢ 
ಶಿಕ್ಷಣ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಇವರ ಅಧ್ಯಕ್ಷತೆಯಲ್ಲಿ ರಚನೆಯಾದ. ಸಮಿತಿಯು ಕ ಸಂಗ್‌ದೇವ್‌ ಸಮಿತಿಯ 
ಶಿಫಾರಸ್ಸುಗಳನ್ನು ಕೂಲಂಕಷವಾಗಿ ಪರಾವರ್ತಿಸಿ, ಈ ಸಮಿತಿಯ ಶಿಫಾರಸ್ಸುಗಳನ್ನು ಸಮಗವಾಗಿ ಅನುಷ್ಠಾನಕ್ಕಾಗಿ ಮಾಡಿತು. 

2003-04 ರಲ್ಲಿ ಶಿಕ್ಷಣ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ವಿಷಯ ಸಮಿತಿಯು ಮಾನ್ಯ ಶ್ರೀ ಬಿ.ಎಸ್‌. 
ಹೊರಟ್ಟಿಯವರ ಅಧ್ಯಕ್ಷತೆಯಲ್ಲಿ ಶ್ರೀ ಬಿ.ಟಿ. ಪೆಮ್ಮಯ್ಯ ಸಮಿತಿಯ ಶಿಫಾರಸ್ಸುಗಳನ್ನು ಆಧಾರವಾಗಿಟ್ಟುಕೊಂಡು, ಶಾಲಾ 
ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣವನ್ನು ಕಡ್ಡಾಯ ವಿಷಯವನ್ನಾಗಿ ಮಾಡಲು ಶಿಫಾರಸ್ಸು ಮಾಡಿತು. 

2004-05 ರಲ್ಲಿ ಕರ್ನಾಟಕ ಸರ್ಕಾರವು ತ್ರೈಮಾಸಿಕ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಿತು. ಈ ಶಿಕ್ಷಣ 
ಪದ್ಧತಿಯಲ್ಲಿ ದೈಹಿಕ ಶಿಕ್ಷಣವನ್ನು ಸಹಪಠ್ಯದಲ್ಲಿ ಸೇರಿಸಿ, ಜೀವನ ವಿಜ್ಞಾನದ ಒಂದು ಭಾಗವನ್ನಾಗಿ ಪರಿಗಣಿಸಿ, ಯೋಗ 
ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿದೆ. 
ಪ್ರಸ್ತಾವನೆ: 

ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು - 2005ರ ಹಿನ್ನೆ ಲೆಯಲ್ಲಿ ಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ದೈಹಿಕ ಶಿಕ್ಷಣದ ಪಠ್ಯವಸ್ತುವನ್ನು 
ಪರಿಷ್ಕರಿಸಬೇಕಾಗಿರುತ್ತದೆ. NCF - 2005 ನಲ್ಲಿ ದೈಹಿಕ ಶಿಕ್ಷಣಕ್ಕೆ "ಹೆಚ್ಚು ಮಹತ್ವಕ್ಕೆ ನೀಡಲಾಗಿದೆ. "The Natinal Curriculum 
framework 2005 of NCERT has recommended that Physical Education should be considered on par with 
any other curriculum subjects, since these components are important for the oerall development of the 
child, hence, needs to be included in the curriculum. Further, it has suggested that Physical Education as 
core part of the curriculum: time allocated must not be reduced or taken away under any circumstances". 

Further, the frame work has stated that the human resource dimension is critical for both Yoga 
and Physical Education. It is mandatory for all Educational Institutions to appoint trained and qualified 
teachers in health, yoga and physical educatin. The number of teachers in Physical Education should be 
proportionate to the number of student and these teachers should be fully at par with other regular subject 


teachers. 

NCF - 2005 ನ್ನು ಆಧಾರವನ್ನಾಗಿಟ್ಟುಕೊಂಡು, ಈಗಿರುವ ದೈಹಿಕ ಶಿಕ್ಷಣದ ಚಟುವಟಿಕೆಗಳು, ಗುಣಮಟ್ಟ, ಕಾರ್ಯ 
ವಿಧಾನವನ್ನು ಪರಿಶೀಲಿಸಿ, ಸಮಗ್ರವಾದ ಕ್ರೀಡಾ ನೀತಿಯನ್ನು ರೂಪಿಸುವ ಸಲುವಾಗಿ, ಸರ್ಕಾರಿ ಆದೇಶ ಸಂಖ್ಯೆ 
ಇಡಿ.145.ಯೋಯೋಕ.2006, ಬೆಂಗಳೂರು, ದಿನಾಂಕ: 27.6.2006 ರಲ್ಲಿ ಪ್ರೊ. ಎಲ್‌.ಆರ್‌. ವೈದ್ಯನಾಥನ್‌, ನಿವೃತ್ತ 


ನ್‌ 


ಪ್ರಾಧ್ಯಾಪಕರು, ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ, ಬೆ೦ಗಳೂರು, ಇವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿಯನ್ನು 


೨೦೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 





ರಚಿಸಿತು. ಈ ಸಮಿತಿಯು ರಾಜ್ಯದ ಶಾಲಾ ವ್ಯವಸ್ಥೆಯಲ್ಲಿ ಈಗಿರುವ ಸ್ಥಿತಿಗತಿಗಳ ಸಮಗ್ರ ಸಮೀಕ್ಷಾ ಅಧ್ಯಯನ ನಡೆಸಿ ತನ್ನ 
ವರದಿಯನ್ನು ಸಲ್ಲಿಸಿದೆ. 

ಪ್ರೊ. ಎಲ್‌.ಆರ್‌. ವೈದ್ಯನಾಥನ್‌ ಅಧ್ಯಕ್ಷತೆಯಲ್ಲಿ ರಚಿಸಿದ ದೈಹಿಕ ಶಿಕ್ಷಣ ತಜ್ಞರ ಸಮಿತಿಯು ಸಲ್ಲಿಸಿರುವ 
ವರದಿಯನ್ನು ಕೂಲಂಕುಶವಾಗಿ ಪರಿಶೀಲಿಸಲು ಡಾ॥ ಆನಂದ ನಾಡಿಗೇರ, ಪ್ರಾಚಾರ್ಯರು, ಎಂ.ವಿ.ಎ.ಎಸ್‌. ಶ್ರೀ ಕೆ.ಜಿ. 
ನಾಡಿಗೇರ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ, ಧಾರವಾಡ ಇವರ ಅಧ್ಯಕ್ಷತೆಯಲ್ಲಿ ರಚಿಸಿದ ಪಠ್ಯ ವಸ್ತು ರಚನಾ ಸಮಿತಿಯು 

ಈ ಕೆಳಗಿನಂತೆ ನೀತಿಗಳನ್ನು ರೂಪಿಸಿದೆ. 

1. ಪ್ರಾಥಮಿಕ ಶಾಲಾ ಹಂತದಿಂದಲೇ ದೈಹಿಕ ಶಿಕ್ಷಣವು ಬೋಧನಾ ವಿಷಯವಾಗಿರಬೇಕು ಮತ್ತು ಪರೀಕ್ಷಾ 
ವಿಷಯವಾಗಿರಬೇಕು. 

ದೈಹಿಕ ಶಿಕ್ಷಣವು ಇತರ ವಿಷಯಗಳಂತೆ ಪಠ್ಯ ವಿಷಯವಾಗಬೇಕು. 

ಯೋಗ ಶಿಕ್ಷಣವು ದೈಹಿಕ ಶಿಕ್ಷಣದ ಭಾಗವಾಗಿದ್ದು, ಯೋಗ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು. 

ಕಿರಿಯ ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರಸ್ತುತ ದೈಹಿಕ ಶಿಕ್ಷಣವು ಅನೌಪಚಾರವಾಗಿ ನಡೆಯುತ್ತಿದ್ದು, ದೈಹಿಕ ಶಿಕ್ಷಕನಿಲ್ಲದ 

ಸಂದರ್ಭಗಳಲ್ಲಿ ಡಿ.ಇಡಿ. ತರಬೇತಿ ಪಡೆದ ವರ್ಗ ಶಿಕ್ಷಕರೇ ದೈಹಿಕ ಶಿಕ್ಷಕರ ಕಾರ್ಯ ನಿರ್ವಹಿಸುತ್ತಿದ್ದಾರೆ. 

ಪ್ರತಿಯೊಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಬೋಧನಾ ವಿಷಯವನ್ನಾಗಿ 
ಮಾಡಿ, ಕಡ್ಡಾಯವಾಗಿ ಅರ್ಹ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕ ಮಾಡಬೇಕು. ವಿದ್ಯಾರ್ಥಿಗಳ ಸಂಖ್ಯೆ 500 ಕ್ಕಿಂತ 
ಹೆಚ್ಚು ಇರುವ ಪ್ರೌಢಶಾಲೆಗಳಲ್ಲಿ ಹೆಚ್ಚುವರಿಯಾಗಿ ಒಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕ ಮಾಡಬೇಕು. 

5. 6 ರಿಂದ 9ನೇ ತರಗತಿವರೆಗೆ ದೈಹಿಕ ಶಿಕ್ಷಣದಲ್ಲಿ ಇತರೆ ವಿಷಯಗಳಂತೆ ಕಡ್ಡಾಯವಾಗಿ ಪರೀಕ್ಷೆ ನಡೆಸಿ, 
ಮೌಲ್ಯಮಾಪನ ದಾಖಲೆಯನ್ನು ನಿರ್ವಹಿಸುವುದು. 

6. ಎನ್‌.ಸಿ.ಎಫ್‌ - 2005ರ ಚೌಕಟ್ಟಿನಲ್ಲಿ ಪ್ರಸ್ತುತ ದೈಹಿಕ ಶಿಕ್ಷಣದ ಪಠ್ಯಕ್ರಮ, ಪಠ್ಯವಸ್ತುಗಳ ಪರಿಷ್ಕರಣೆಯಾಗಬೇಕು. 
ಇವುಗಳ ಆಧಾರದ ಮೇರೆಗೆ ತರಗತಿವಾರು ಪಠ್ಯ ಪುಸ್ತಕಗಳು ಹಾಗೂ ಶಿಕ್ಷಕರ ಸಂಪನ್ಮೂಲ ಪುಸ್ತಕಗಳ 
ರಚನೆಯಾಗಬೇಕು. 

7. ದೈಹಿಕ ಶಿಕ್ಷಣದಲ್ಲಿ ಕ್ರೀಡಾ೦ಗಣಗಳಲ್ಲಿ ನಡೆಯುವ ದೈಹಿಕ ಚಟುವಟಿಕೆಗಳಿಗೆ ತರಗತಿಯಲ್ಲಿ ನಡೆಯುವ ಮಾನಸಿಕ 
ಚಟುವಟಕೆಗಳಿಗಿ೦ತಲೂ ಹೆಚ್ಚಿನ ಆದ್ಯತೆ ಇರಬೇಕು. 

8. ಪಠ್ಯ ವಿಷಯಗಳಲ್ಲಿರುವಂತೆಯೇ ದೈಹಿಕ ಶಿಕ್ಷಣ ವಿಷಯಕ್ಕೂ ಕಡ್ಡಾಯವಾಗಿ ಪರೀಕ್ಷೆ ನಡೆಸುವುದು. ತಾತ್ವಿಕ 
ವಿಷಯಗಳಿಗೆ ಶೇ 40 ಅಂಕಗಳೂ ಹಾಗೂ ಪ್ರಾಯೋಗಿಕ ಚಟುವಟಿಕೆಗಳಿಗೆ ಶೇ 60 ಅಂಕಗಳನ್ನು 
ನಿಗಧಿಗೊಳಿಸುವುದು. 

9. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪ್ರತ್ಯೇಕ ಕಾರ್ಯಸೂಚಿಯನ್ನು ರಚಿಸುವುದು. 

10. ತರಗತಿಗಳು, ಕ್ರೀಡಾ ಶಿಬಿರಗಳು, ಯೋಗಾಸನ ಶಿಬಿರಗಳನ್ನು ಏರ್ಪಡಿಸುವುದರ ಮೂಲಕ ದೈಹಿಕ ಶಿಕ್ಷಣದ 
ಗುಣಮಟ್ಟವನ್ನು ಹೆಚ್ಚುಸುವುದು. 

11. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪುನಃಶ್ಚೇತನ ತರಬೇತಿಯನ್ನು ಇಲಾಖಾ ವತಿಯಿ೦ದ ಹಮ್ಮಿಕೊಳ್ಳುವುದು. 

12. ಗುಣಮಟ್ಟ ಸುಧಾರಣೆಗೆ ಡಿ.ಎಸ್‌.ಇ.ಆರ್‌.ಟಿ. ಅಧೀನ ದೈಹಿಕ ಶಿಕ್ಷಣ ಘಟಕವನ್ನು ಸ್ಥಾಪಿಸುವುದು. 

13. ಸಹ ಶಿಕ್ಷಕರಿಗೆ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ದೈಹಿಕ ಶಿಕ್ಷಣ ಶಿಕ್ಷಕರುಗಳಿಗೆ ನೀಡುವುದು. 

ದೈಹಿಕ ಶಿಕ್ಷಣ ಪಠ್ಯವಸ್ತು ಪರಿಷ್ಕರಣಾ ಸಮಿತಿ 
ಅಧ್ಯಕ್ಷರು 
ಡಾ॥ ಆನಂದ್‌ ನಾಡಗೀರ 
ಪ್ರಾಚಾರ್ಯರು ಎಂ.ವಿ.ಎ.ಎಸ್‌. ಕೆ.ಜಿ. ನಾಡಗೀರ್‌ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಧಾರವಾಡ 


ಒಟು 

















ಸದಸ್ಯರುಗಳು 
ಶ್ರೀ. ಹೆಚ್‌.ಬಿ ವಿರೂಪಾಕ್ಷ ಶ್ರೀ ಗಂಗರಾಜಯ್ಯ ಎಂ.ಎಸ್‌ 
ದೈಹಿಕ ಶಿಕ್ಷಣ ಅಧೀಕ್ಷಕರು ಉಪನಿರ್ದೇಶಕರ ಕಛೇರಿ ದೈಹಿಕ ಶಿಕ್ಷಣ ಅಧೀಕ್ಷಕರು ಉಪನಿರ್ದೇಶಕರ ಕಛೇರಿ 
ಬೆಂಗಳೂರು ನಗರ ದಕ್ಷಿಣಜಿಲ್ಲೆ ಬೆ೦ಗಳೂರು ನಗರ ಉತ್ತರಜಿಲ್ಲೆ 
ಶ್ರೀ ಗಜಾನನ ಪ್ರಭು ಶ್ರೀ ಎಂ.ಜೆ. ಅಂಗಡಿ 
ಉಪನ್ಯಾಸಕರು ಪಿ.ಜಿ.ಡಿ. ಕುವೆಂಪು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಶೆಟ್ಟಿ 
ಶಿವಮೊಗ್ಗ ಕ್ರೀಡಾಂಗಣ ಧಾರವಾಡ 
ಶ್ರೀ ಎಫ್‌. ಬಿ ಧರಿಯಣ್ಣನವರ್‌ ಶ್ರೀ ಶಿವಶಂಕರ್‌ 
ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಉರ್ದು ಪ್ರೌಢಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ 
ನರಗುಂದ ಗದಗ್‌ ಜಿಲ್ಲೆ ಬಾಗೇಶಪುರ ಅರಸೀಕೆರೆ ತಾ ಹಾಸನ ಜಿಲ್ಲೆ 
ಶ್ರೀ ಅಶೋಕ್‌ ಬಿ. ಭಜಂತ್ರಿ ಶ್ರೀ .ವಿ.ವೇಂಕಟೇಶ್‌ 
ದೈಹಿಕ ಶಿಕ್ಷಣ ಶಿಕ್ಷಕರು ಶಾಸಕರ ಹಿರಿಯ ಮಾದರಿ ಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರು ಮಾತಾ ಆಂಗ್ಲ ಪ್ರೌಢಶಾಲೆ 
ನಂ 2 ಶಿರಸಿ, ಉತ್ತರಕನ್ನಡ ಜಿಲ್ಲೆ ಆರ್‌.ಟಿ.ನಗರ ಬೆ೦ಗಳೂರು 











ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೦೫ 

















ನಿರ್ದೇಶಕರು ಮತ್ತು ಮುಖ್ಯಸ್ಥರು ದ್ದೆ 


ಶ್ರೀ ವೇಂಕಟರಾಜು ಸೈಯ್ಯದ್‌ ನಾಜಿಮ್‌ ಷಾ ಹುಸೇನಿ 
ದೈಹಿಕ ಶಿಕ್ಷಣ ಶಿಕ್ಷಕರು ಒಕ್ಕಲಿಗರ ಸಂಘ ಪ್ರೌಢಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ 
ಶ್ರೀ ಗಂಧದ ಕಾವಲ್‌ ಬೆಂಗಳೂರು ಉತ್ತರ ಜಯನಗರ ಬೆಂಗಳೂರು 
ಪರಿಶೀಲನೆಗಾರರು 

ಪ್ರೊ ಎಲ್‌.ಆರ್‌.ವೈದ್ಯನಾಥನ್‌, ಪ್ರೊ ಎಂ ಚಂದಕುಮಾರ್‌ 
ನಿವೃತ್ತ ಡೀನ್‌ ಮತ್ತು ಪ್ರಾಚಾರ್ಯರು ದೈಹಿಕ ಶಿಕ್ಷಣ ಛೇರ್‌ಮನ್‌ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾವಿಜ್ಞಾನ 
ಮಹಾವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ 

ಬೆಂಗಳೂರು ಮೈಸೂರು 
ಡಾ| ಎಸ್‌.ಎಂ.ಪ್ರಕಾಶ್‌ 


ಕರು ದೈಹಿಕ ಶಿಕ್ಷಣ ವಿಭಾಗ 
ಕುವೆಂಪು ವಿಶ್ವ ವಿದ್ಯಾಲಯ ಶಿವಮೊಗ್ಗ 





ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶಕರು 

















ಶ್ರೀ ವೇಂಕಟೇಶಯ್ಯ ಸತ್ಯನಾರಾಯಣ ರೆಡ್ಡಿ 
ಉಪನಿರ್ದೇಶಕರುಟಿ.ಇ.ವಿಭಾಗ ನಿರ್ದೇಶಕರು 

ಡಿ.ಎಸ್‌.ಇ.ಆರ್‌.ಟಿ. ಡಿ.ಎಸ್‌.ಇ.ಆರ್‌.ಟಿ. 

ಬೆ೦ಗಳೂರು ಬೆ೦ಗಳೂರು 
ಸಂಯೋಜಕರು 

ಫಾಮಿದಾ ರಹೀಂ ಶ್ರೀಮತಿ ಟಿ.ಡಿ. ಮೀನಾಕುಮಾರಿ 
ಹಿರಿಯ ಸಹಾಯಕ ನಿರ್ದೇಶಕರು ಹಿರಿಯ ಸಹಾಯಕ ನಿರ್ದೇಶಕರು 
ಡಿ.ಎಸ್‌.ಇ.ಆರ್‌.ಟಿ. ಬೆ೦ಗಳೂರು ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ) ಬೆಂಗಳೂರು 





ಸೆ 


“ 


ಸೆ 


“ 


ಸೆ 


“ 


ಸೆ 


“ 


೪, 
Roca 


ಸೆ 


“ 


ದೈಹಿಕ ಶಿಕ್ಷಣದ ಉದ್ದೇಶಗಳು 
ವಿದ್ಯಾರ್ಥಿಗಳು ದೈಹಿಕವಾಗಿ ಬಲಶಾಲಿಗಳಾಗುವಂತೆ ಆರೋಗ್ಯವಾಗಿರುವಂತೆ ಮಾಡುವುದು. ಜೀವನದ ಎಲ್ಲ 
ಸನ್ನಿವೇಶಗಳನ್ನೂ ಸಮಾನವಾಗಿ ಎದುರಿಸಲು ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ಸಮರ್ಥರನ್ನಾಗಿಸುವುದು. 
ವಿದ್ಯಾರ್ಥಿಗಳ ಚಲನಾಸಾಮರ್ಥ್ಯ ಮತ್ತು ಚಲನ ಅರಿವುಗಳನ್ನು ಅಭಿವೃದ್ಧಿ ಪಡಿಸುವುದು. 
ವಿದ್ಯಾರ್ಥಿಗಳ ವಯೋಮಾನಕ್ಕೆ ತಕ್ಕಂತೆ ದೈಹಿಕ ದಾರ್ಡ್ಯತೆ ಮತ್ತು ಬೆಳವಣಿಗೆಯ ಅಭಿರುಚಿಯನ್ನು ವೃದ್ಧಿಸುವುದು. 
ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂತೋಷಕರ ಜೀವನ ನಡೆಸಲು ಮೂಲಭೂತ ಅಂಶಗಳನ್ನು ಅಭಿವೃದ್ಧಿ 
ಪಡಿಸುವುದು. 
ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವ, ಏಕಾಗ್ರತಾ ಸಾಮರ್ಥ್ಯ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸುವುದು. 
ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಜಾಗೃತಗೊಳಿಸುವುದು. 
ವೈಯಕ್ತಿಕ ಸ್ವಚ್ಚತೆ ಶಾಲಾಪರಿಸರ ಸ್ವಚ್ಚತೆ ಹಾಗೂ ಸಮುದಾಯ ಸ್ವಚ್ಛತೆಯ ಬಗ್ಗೆ ಧನಾತ್ಮಕ ಗುಣಗಳನ್ನು 
ಬೆಳೆಸುವುದು. 
ಮಾನವನ ಚಟುವಟಿಕೆಗಳ ಮೂಲಭೂತ ಕ್ರಿಯೆಗೆ ಸಂಬಂಧಿಸಿದ ಕೌಶಲ್ಯಗಳನ್ನು ಮತ್ತು ಸೂಕ್ತವಾದ ಜ್ಞಾನವನ್ನು 
ಬೆಳೆಸುವುದು. 
ಸ್ವ ಅಭಿವ್ಯಕ್ತಿ ಸೃಜನಶೀಲತೆ ಮತ್ತು ಅಂತಃಸತ್ವಗಳ ಹೊರಹೊಮ್ಮಿಕೆಗೆ ಅವಕಾಶ ಕಲ್ಪಿಸುವುದು. 
ವಿದ್ಯಾರ್ಥಿಗಳಲ್ಲಿ ದೈಹಿಕ ನಿಲುವು-ಭಂಗಿಯ ನ್ಯೂನತೆಯನ್ನು ಪರಿಚಯಿಸುವುದು ಹಾಗೂ ನ್ಯೂನತೆಗಳಿಗೆ ದೈಹಿಕ 
ಚಟುವಟಿಕೆಗಳ ಮೂಲಕ ಪರಿಹಾರ ಸೂಚಿಸುವುದು. 
ಜೀವನ ಶೈಲಿ ಸೂಕ್ತ ಆಹಾರ ಪದ್ಧತಿ, ವಿರಾಮ ವಿಶ್ರಾಂತಿ ಮತ್ತು ಬಿಡುವಿನ ವೇಳೆಯ ಸದುಪಯೋಗದ 
ಅಭ್ಯಾಸಗಳನ್ನು ರೂಢಿಸುವುದು. 
ಸಾಮಾನ್ಯ ಸಾಂಕ್ರಾಮಿಕ ರೋಗಗಳ ಕಾರಣ, ಲಕ್ಷಣಗಳು ಚಿಕಿತ್ಸಕ ಕ್ರಮಗಳು ಮತ್ತು ಪ್ರತಿಬಂಧಕ ಕ್ರಮಗಳ ಬಗ್ಗೆ 
ಅರಿವು ಮೂಡಿಸುವುದು. 





ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 





೪, 
Roce 


೪, 
Roce 


೪, 
Roce 


ಯೋಗ ಪ್ರಾಣಾಯಾಂ ಧ್ಯಾನ ಮುಂತಾದ ಯೋಗಿಕ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಏಕಾಗ್ರತೆ ಹೆಚ್ಚಿಸಿ 
ಕಲಿಕೆಯ ಪ್ರಗತಿಗೆ ಪೂರಕ ವಾತಾವರಣ ನಿರ್ಮಿಸುವುದು ಮತ್ತು ಈ ಮೂಲಕ ಶಾಂತ ಹಾಗೂ ಸೌಹಾರ್ದಯುತ 
ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡುವುದು. 
ಕ್ರೀಡಾಸ್ವರ್ಧೆಗಳಲ್ಲಿ ಹಿರಿಮೆಯ ಮತ್ತು ಪ್ರಶಂಸೆಯ ಗುಣಗಳನ್ನು ವೃದ್ಧಿಸುವುದು. 
ನಾಗರಿಕ ಸಮಾಜದ ಮೌಲ್ಯಗಳು ಮತ್ತು ಸಹಿಷ್ಣುತಾ ಗುಣಗಳನ್ನು ಪ್ರೇರೇಪಿಸುವುದು. 
ದೈಹಿಕ ಶಿಕ್ಷಣದ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಆರೋಗ್ಯ ದೃಢತೆ ಮತ್ತು ಸಮಚಿತ್ತತೆಯನ್ನು (೧68/0 Fitness, 
Wellness) ಅಭಿವೃದ್ಧಿಪಡಿಸುವುದು. 

ದೈಹಿಕ ಮತ್ತು ಆರೋಗ್ಯ ಶಿಕ್ಟಣಕ್ಕೆ 1 ವಾರಕ್ಕೆ ಲಭ್ಯವಿರುವ ತರಗತಿವಾರು ಅವದಿಗಳ ಸಂಖ್ಯೆ 




























































































ಕ್ರ. ಸಂ. ತರಗತಿ ಅವದಿಗಳು 

1 1ನೇ ತರಗತಿ 5 

2 2ನೇ ತರಗತಿ 5 

3 3ನೇ ತರಗತಿ 5 

4 4ನೇ ತರಗತಿ 5 

5 5ನೇ ತರಗತಿ 5 

6 6ನೇ ತರಗತಿ 3 

7 7ನೇ ತರಗತಿ 3 

8 8ನೇ ತರಗತಿ 4 

9 9ನೇ ತರಗತಿ 4 

10 10ನೇ ತರಗತಿ 4 

ಅನುಬಂಧ -1 
1 ರಿಂದ 5ನೇ ತರಗತಿ 
1 ರಿಂದ 5ನೇ ತರಗತಿಯ ಚಟುವಟಿಕೆಗಳ ಅವದಿ/ಹಂಚಿಕೆ 
ಕ್ರ. ಸಂ ಕಲಿಕಾಂಶ/ಚಟುವಟಿಕೆ ತರಗತಿವಾರು ಅವದಿ / ಹಂಚಿಕೆ 
1 2 3 4 5 
1 ಸ್ವತಂತ್ರ ಚಲನಾ ಚಟುವಟಿಕೆಗಳು 20 20 20 20 10 
2 ಆನುಸರಣಾ ಚಟುವಟಿಕೆಗಳು 25 25 25 25 20 
3 ತಾಳಬದ್ಧ ಚಟುವಟಿಕೆಗಳು 25 25 25 25 30 
(ಅಬ್ಗಿನಯ ಉಪಕರಣ ಚಟುವಟಿಕೆಗಳು) 
4 ಮನರಂಜನೆ ಚಟುವಟಿಕೆಗಳು 30 30 30 30 20 
5 ಸರಳ ದೈಹಿಕ ವ್ಯಾಯಾಮ 15 15 15 15 15 
6 ಸುಲಭ ಹೋರಾಟ ಚಟುವಟಿಕೆಗಳು 10 10 10 10 10 
7 ಆರೋಗ್ಯ ಶಿಕ್ಬಣ/ಜೀವನ ಕಲೆ 20 20 20 20 15 
8 ಸರಳ ಆಟೋಟಗಳು 10 10 10 10 10 
9 ಮೌಲ್ಯಮಾಪನ 10 10 10 10 10 
ಒಂದು ಶೈಕ್ಟಣಿಕ ವರ್ಷದಲ್ಲಿ ಲಭ್ಯವಿರುವ ಒಟ್ಟು ಅವದಿಗಳು 165 165 165 | 165 | 140 



































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೦೭ 
| ತರಗತಿವಾರು ದೈಹಿಕ ಶಿಕ್ಸಣ ಮತ್ತು ಆರೋಗ್ಯ ಶಿಕ್ಸಣ ಪಠ್ಯವಸ್ತು (ತರಗತಿ - 1) 
ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
ದೈಹಿಕ ಶಿಕ್ಷಣ 


1 ದೈಹಿಕವಾಗಿ ಹಾಗೂ ಮಾನಸಿಕವಾಗಿ 
ಸರಿಯಾದ ರೀತಿಯಲ್ಲಿ ಸದೃಢವಾಗಿ 


1. ಅನೌಪಚಾರಿಕ ಚಟುವಟಿಕೆಗಳು 


ಅ) 


ದ ಸ್ವತಂತ ಚಲನೆಗಳು - ಸ್ನತಂತ ಓಟ ಸಂಜ್ಞೆನೀಡಿದಾಗ 
J ವ ೨ ಸ್ರ 





ಮೊದಲು ಪ್ರದರ್ಶಿಸಿ ನಂತರ ಮಕ್ಕಳು 
ಅನುಕರಣೆ ಮಾಡುವಂತೆ ತಿಳಿಸಿ 














ಬೆಳೆಯುವಂತೆ ಅಬಿವೃದ್ಧಿ ಒಬ್ಬನೇ ಒಂದು ಸ್ಥಳವನ್ನು ಹಿಡಿಯುವುದು. ಸಂಜ್ಞೆಗಾಗಿ ಅನುಕರಣೆ ಮಾಡುವಂತೆ 
ಮಾಡುವುದು. ಸ್ವತಂತ್ರವಾಗಿ ಕುಪ್ಪಳಿಯುವುದು - ಸಂಜ್ಞಿ ನೀಡಿದಾಗ ತಿಳಿಸಿ ಸಂಜ್ಞೆಗಾಗಿ ಸೀಟಿಯನ್ನು 
11 ಸಹಜ ಪ್ರೇರಣೆಯೊಂದಿಗೆ ಕೈ ಅಡ್ಡಸಾಲುಗಟ್ಟುವುದು ಉಸಾದ್ಧಸಾಲುಗಟ್ಟುವುದು ಉಪಯೋಗಿಸಿ ಅಥವಾ ಚಪ್ಪಾಳೆ ತಟ್ಟಿ 
ಕಾಲುಗಳಿಗೆ ಮತ್ತು ಮುಂಡಕ್ಕೆ ಅಥವಾ ವೃತ್ತಾಕಾರವಾಗಿ ನಿಲ್ಲುವುದು (ಸಂಜ್ಞೆಗಾಗಿ ಕಟ್ಟು ನಿಟ್ಟಾಗಿ ಹೀಗಿಂಯೇ 
ವ್ಯಾಯಾಮ ನೀಡುವುದು. ಸೀಟಿಯನ್ನು ಬಳಸಬಹುದು ಅಥವಾ ಚಪ್ಪಾಳೆ ಮಾಡಬೇಕೆಂದು 
ತಟ್ಟಬಹುದು). ಒತ್ತಾಯಿಸಬಾರದು. 
1.2 ಆಟಿದ ವಿಧಾನದ ಮೂಲಕ ಕೈಗಳ ಕಾಳಿನ ಚೀಲಗಳನ್ನು ಆರಿಸುವುದು. ಸಂಜ್ಞೆ ನೀಡಿದೊಡನೆಯೇ 
ಕಾಲ್ಗಳ ಮತ್ತು ಮುಂಡದ ಭಾಗಗಳ ದೊಡ್ಡ ವೃತ್ತದ ಸುತ್ತ ಓಡುತ್ತಿರುವುದು ಮತ್ತು ಸಂಜ್ಞೆ, 
ಚಲನೆಗಳಲ್ಲಿ ನರ-ಸ್ನಾಯುಗಳ ನೀಡಿದೊಡನೆ ವೃತ್ತದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಚೆಲ್ಲಿರುವ ಹುರುಳಿ 
ಸಮನ್ವಯಗೊಳಿಸುವುದು. ಬೀಜದ ಚೀಲಗಳನ್ನು ಆರಿಸುವುದು (ವೃತ್ತದಲ್ಲಿಯೇ ಮಕ್ಕಳು 
ಚದುರಿರಬೇಕು) 
ಬ) ಉಪಕರಣ ಆಟಗಳು 
(1) ಉಯ್ಯಾಲೆ, (2) ನೆಲಕ್ಕೆ ಸಮಾಂತರವಾಗಿರುವ 
ಮತ್ತು ಹತ್ತುವ ಏಣಿಗಳು, (3) ಮರಳಿನ ಚೀಲ, (4) 
ಜಂಗ್ಲ್‌ಜಿಮ್‌ (5) ತೂಗುತೊಲೆ (566 Saw), (6) 
ಇಳಿಜಾರು ಹಲಗೆ ಮತ್ತು (7) ಸ್ಥಳೀಯವಾಗಿ 
ಪರಿಚಿತವಿರುವ ಇಂತಹ ಯಾವುದೇ ಚಟುವಟಿಕೆಗಳು 
1.3 ಪರಿಸರದಲ್ಲಿ ಕಂಡುಬರುವ ಕ) ಪ್ರಾಣಿಗಳ ಪಕ್ಚಿಗಳ ಮತ್ತು ಇತರೆ ಚಲನೆಗಳು ಮತ್ತು ಒಂದು ವೇಳೆ ಈ ಉಪಕರಣಗಳು 
ಚಲನೆಗಳನ್ನು ಅನುಕರಣೆ ಕೊಡುಗಳು (ಸಪ್ಪಳ), ಕುದುರೆಯ ನಾಗಾಲೋಟ ದೊರೆಯದಿದ್ದರೆ ಇದ್ದವುಗಳನ್ನೇ 
ಮಾಡುವುದರ ಮೂಲಕ ಅಪೇಕ್ಸಿತ ಕಾಗೆಯ ಹಾರಾಟ ಕಪ್ಪೆಯ ಕುಪ್ಪಳಿಸುವಿಕೆ, ಬಾತಿನ ಸುಧಾರಿಸಿಕೊಳ್ಳಬಹುದು. 
ನಡಿಗೆ, ರೈಲುಗಳು ಎತ್ತಿನ ಗಾಡಿ, ಟಾಂಗ. 
ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
ವಿನ್ಯಾಸಗಳಲ್ಲಿ ದೇಹದ ಕುಂಬಾರ, ಅಗಸ, ಮರ ಕಡಿಯುವವನು, ಮರಗೆಲಸದವನು. ಉದಾ: ಮರಕ್ಕೆ ಹಗ್ಗ ಕಟ್ಟಿ ಉಯ್ಯಾಲೆ 
ಚಲನೆಗಳನ್ನು ಕುಂಬಾರ ರೈತ ಗಾರೆ ಕೆಲಸದವನು. ಎಲೆಗಳು ಬೀಳುವಿಕೆ, ಗಾಳಿ ಆಡಿಸುವುದು. ರೆಂಬೆಗಳನ್ನು ಜಂಗ್ಸ್‌ ಜಿಮ್‌ಗೆ 
ನಿಯಂತ್ರಿಸುವುದು ಬೀಸುವಿಕೆ, ಅಲೆಗಳು, ಮರಗಳ ಕೊಂಬೆಗಳು ಕಾಡನ್ನು ಉಪಯೋಗಿಸುವುದು ಇತ್ಯಾದಿ 
ದಾಡುವುದು. ನದಿ ಹೊಳೆಗಳನ್ನು ದಾಟುವುದು ಇತ್ಯಾದಿ. ಪ್ರದರ್ಶಿಸಬೇಕು. 
1.4 ಔಪಚಾರಿಕ ವ್ಯಾಯಾಮಗಳ ಔಪಚಾರಿಕ ಚಟುವಟಿಕೆಗಳು. ಪ್ರದರ್ಶಿಸಿ: ಒಬ್ಬ ನಾಯಕನನ್ನು ಆರಿಸಿ 
ಮೂಲಕ ಕೈಕಾಲುಗಳಿಗೆ ಮಕ್ಕಳು ಅನುಕರಿಸುವರು. 


ವ್ಯಾಯಾಮ ನೀಡುವುದು/ 


ಅಭ್ಯಾಸ - 3 

ಕೈಗಳಿಗೆ: (ಒಂದು ಪಾದವನ್ನು ಮುಂದಕ್ಕೆ) ಆಜ್ಞೆ 
ಕೊಟ್ಟ ಕೂಡಲಿ, ಒಂದು ಕೈಯನ್ನು 
ಹಿಂದಕ್ಕೂ ಮುಂದಕ್ಕೂ ವೃತ್ತಾಕಾರವಾಗಿ 
ಆಡಿಸುವುದು. 

ಸೊಂಟಕ್ಕೆ: ದೈತ್ಯನಂತೆ ಎತ್ತರವಾಗುವುದು 
ಕುಳ್ಳನಂತೆ ಗಿಡ್ಡನಾಗುವುದು. 

ಕಾಲುಗಳಿಗೆ: ಮೊಣಕಾಲುಗಳನ್ನು ಎತ್ತರಕ್ಕೆ ಎತ್ತುತ್ತ 
ನಿಂತ ಸ್ಥಳದಲ್ಲಿಯೇ ಓಡುವುದು. 

ಸಮತೋಲನ: ಕಾಲುಗಳನ್ನು ಸ್ವತಂತ್ರವಾಗಿ ಮುಂದಕ್ಕೆ 
ಅಥವಾ ಪಕ್ಕಕ್ಕೆ ಮತ್ತು ಮೇಲಕ್ಕೆ 
ತೂಗಾಡಿಸುವುದು (ಆಗ ಪೂರ್ಣ 
ಶರೀರದ ಭಾರ ಒಂದು ಕಾಲಿನ ಮೇಲೆ 
ಇರುತ್ತದೆ) 

ಅಭ್ಯಾಸ -2 

ಕೈಗಳಿಗೆ: ಮೋಟಾರು ಕಾರನ್ನು ಪ್ರಾರಂಬಿಸುವುದು 


(ಸ್ವಾರ್ಟರ್‌ ಅಥವಾ ಕೈಹಿಡಿಂಯುನ್ನು 
ಹಿಡಿಯುತ್ತಿರುವಂತೆ ಕೈಂಯನ್ನು ಮಾಡಿರಿ) 
ಒಂದು 


ಮೇಲಿನಂತೆ 
































೨೦೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 
ಸಾಮರ್ಥ್ಯ 1 ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
ವಿನ್ಯಾಸಗಳಲ್ಲಿ ದೇಹದ ಕೈಯಿಂದ ಅಥವಾ ಎರಡೂ ಕೈಗಳಿಂದ (ವಾಹನವನ್ನು ಎಡಕ್ಕೆ ವಿವರ ಹಾಗೂ ಪ್ರದರ್ಶನದ ಮೂಲಕ 
ಚಲನೆಗಳನ್ನು ನಿಯಂತ್ರಿಸುವುದು ಬಲಕ್ಕೆ ತಿರುತಿಸುತ್ತಿರುವಂತೆ ತಿರುಗಿಸಿ 
ಸೊಂಟಕ್ಕೆ: ಹೂವಿನ ಮೊಗ್ಗು ಅರಳುವಂತೆ ಅರಳುವುದು ವಿವರ ಹಾಗೂ ಪ್ರದರ್ಶನದ ಮೂಲಕ 
ಮೊಣಕಾಲುಗಳನ್ನು ಅಪ್ಪಿಕೊಂಡು 
ಕುಳಿತುಕೊಳ್ಳುವುದು, ಮೊಣಕಾಲುಗಳನ್ನು 
ಮುಂದಕ್ಕೆ ಚಾಚುವುದು, ಸೊಂಟವನ್ನು ಹಿಂದಕ್ಕೆ 
ಬಾಗಿಸುವುದು ಮತ್ತು ಕೈಗಳನ್ನು ಮೇಲಕ್ಕೆ 
ಎತ್ತುವುದು. 
(ವಿಮಾನದ ವಾಲುವಿಕೆಯನ್ನು ಔB೩ಗkiಗಲ- ಮತ್ತು 
ತಿರುಗುವಿಕೆಯನ್ನು ಸೂಚಿಸುವಂತೆ ಸ್ವತಂತ್ರವಾಗಿ 
ಹಿಂತಿರುಗಿ ಓಡುವುದು). 
ಕಾಲುಗಳಿಗೆ: ಸೈಕಲನ್ನು ನಡೆಸುವಂತೆ ಸುತ್ತಕಾಲುಗಳನ್ನು ಚಲಿಸಿ 
ಸವಾರನಂತೆ ನಟಿಸುವುದು. 
ಅಭ್ಯಾಸ - 3 ಮೇಲಿನಂತೆ 
ಕೈಗಳಿಗೆ (ಮುಂಭಾಗದಲ್ಲಿ ಆಧಾರದೊಂದಿಗೆ) ಕೈಗಳ 
ಮೇಲೆ ಮುಂದಕ್ಕೆ ಮತ್ತು ಹಿಂದಕ್ಕೆ ನಡೆಯುವುದು 
ನೆಲದ ಮೇಲೆ ಗೊತ್ತಾದ ಸ್ಥಳದಲ್ಲಿ ಪಾದಗಳನ್ನು 
ಊರಬೇಕು. 
ಸೊಂಟಕ್ಕೆ: (ಕಾಲು ಹಿಗ್ಗಲಿಸಿಕೊಂಡು) ಹುರುಳಿ ಬೀಜದ 
ಚೀಲವನ್ನು ಎರಡೂ ಕೈಗಳಿಂದ ತಲೆಯ ಮೇಲೆ 
ಎತ್ತರಕ್ಕೆ ಎತ್ತುವುದು ಮತ್ತು ಮಂಡಿಗಳನ್ನು 
ಬಾಗಿಸದೆ ಹಿಂದಕ್ಕೆ ತರುವುದು ಮತ್ತು ಅದನ್ನು 
ನೋಡುವುದು ಅದು ಹಿಂದೆ ಬೀಳದಂತೆ ಕೈಗಳನ್ನು 
ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
ಬಿಡುವುದು (ತೋಳುಗಳು ನೇರವಾಗಿರಬೇಕು). ಕೆಳಕ್ಕೆ ಬಗ್ಗಿ ಕಾಲುಗಳ 
ಮೂಲಕ ಕೈತೂರಿಸಿ ಅದನ್ನು ಎತ್ತಿಕೊಳ್ಳುವುದು (ಎಡ ಬಲ ಪಕ್ಕಗಳಿಗೆ 
ಬಾಗಿ ಅದೇ ರೀತಿ ಮಾಡುವುದು) 
11 ಮೇಲಾಟಗಳು (Athletics)-ಇಲ್ಲ 
111 ಸರ್ವಾಂಗ ಸುಂದರ ವ್ಯಾಂಖಾಮ (Callisthenics)-ಇಲ್ಲ 

1.4 ಔಪಚಾರಿಕ ವ್ಯಾಯಾಮಗಳ 71/ಆಟಗಳು ಆಟದ ಬಗ್ಗೆ ಸಂಕ್ಟಿಪ್ತವಾಗಿ ವಿವರಿಸಿ 
ಮೂಲಕ ಕೈಕಾಲುಗಳಿಗೆ ಕೆಲವರನ್ನು ಆಡುವಂತೆ 
ವ್ಯಾಯಾಮ ನೀಡುವುದು ಅ) ಸುಲಭ ಆಟಗಳು ಮಾಡುವುದು. 

2) ಆಟಿಗಳ ಮೂಲಕ ಸಾಮಾಜಿಕ 1) ಸಾಮಾನ್ಯ (ಸರಳ) ಮುಟ್ಟಾಟ, 2) ಬೆಕ್ಕು ಮತ್ತು ಇಲಿ, 3) ನೆರಳು ಆಟ ನಡೆದಿರುವಾಗ ತಪ್ಪುಗಳನ್ನು 
ಮತ್ತು ದೈಹಿಕ ಬೆಳವಣಿಗೆಯನ್ನು ಬೆಸಿಲು, 4) ಸಂಖ್ಯೆ ಬದಲಾವಣೆ, 5) ಕರವಸ್ತ ವನ್ನು ಹಾಕುವುದು. ಮಾಡಿದಾಗ ಅಲ್ಲಿಯೇ ತಿದ್ದಿ 
ಸಾದಿಸುವುದು. 6) ಊಟಕ್ಕಾಗಿ ಓಡುವುದು, 7) ಬಚ್ಚಿ ಟ್ಟುಕೊಳ್ಳುವುದು ಮತ್ತು ಸರಿಪಡಿಸಬೇಕು. 

ಹುಡುಕುವುದು (ಒಬ್ಬ ಹುಡುಕುವವನು), 8) ಅರ್ಧ ಕುಳಿತು ಆಡುವ 

2.1 ಸ್ಪರ್ಧಾಮನೋಭಾವ, ಸಂಘ ಮುಟ್ಟಾಟ (50೬830) ಮತ್ತು ಸ್ಥಳೀಯವಾಗಿ ಪ್ರಚಾರದಲ್ಲಿರುವ 
ಭಾ”ವ ವಿಶ್ವಾಸ, ಭಾವನಾತ್ಮಕ ಇಂತಹ ಇತರ ಆಟಿಗಳು. 
ಸ್ಥಿರತೆಗಳನ್ನು ವಿವಿಧ ಆಟಗಳಲ್ಲಿ 
ಭಾಗವಹಿಸುವುದರ ಮೂಲಕ 
ಬೆಳೆಸುವುದು. ಬ) ಪೂರಕ ಆಟಗಳು (6೩6 ಟp 981769) ಚೆಂಡನ್ನು 

ಉರುಳಿಸುವುದು. ಪುಟಿಸುವುದು. ಹಿಡಿಯುವುದು ಮತ್ತು 
ಎಸೆಯುವುದು. 

2.2 ಮನೋರಂಜಕ ಚಟುವಟಿಕೆಗಳ V ಮನೋರಂಜಕ ಚಟುವಟಿಕೆಗಳು 
ಮೂಲಕ ಗುಂಪು ಭಾವನೆ, ವೈಯಕ್ತಿಕ ಪ್ರದರ್ಶಿಸುವುದು ಮತ್ತು 
ಸೌಂದರ್ಯ ಪ್ರಜ್ಞೆ 1. ಕೈಗಳಿಂದ ಚಪ್ಪಾಳೆ ಹಾಕುತ್ತ ಲಯಬದ್ಧವಾಗಿ ಹೆಜ್ಜೆ ಅನುಕರಣಿಗೆ ಮಾಡುವಂತೆ 
ಭಾಗವಹಿಸುವಿಕೆಯಲ್ಲಿ ಹಾಕುವುದು ತಿಳಿಸುವುದು. 
ಆನಂದಪಡುವುದು ವಿರಾಮ 
ಮುಂತಾದವುಗಳನ್ನು 
ಅಬಿವೃದ್ಧಿಪಡಿಸುವುದು. 









































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೦೯ 
ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
ನರಗಳ ಮತ್ತು ಸ್ನಾಯುಗಳ 2. ಚಪ್ಪಾಳೆ ಹಾಕುತ್ತ ಮತ್ತು ಚಪ್ಪಾಳೆ ಹಾಕದ ಲಯಬದ್ಧವಾಗಿ 

ಹೊಂದಾಣಿಕೆಯಾಗುತ್ತದೆ. ಓಡುವುದು. 

3: ಚಪ್ಪಾಳೆ ಹಾಕುತ್ತ ಚಪ್ಪಾಳೆ ಹಾಕದೆ ಲಯಬದ್ಧವಾಗಿ 
ಕುಪ್ಪಳಿಸುವುದು. 
4. ಚಪ್ಪಾಳೆ ಹಾಕುತ್ತ ಅಥವಾ ಚಪ್ಪಾಳೆ ಹಾಕದೆ ಜಿಗಿಯುವುದು 
ಪಕ್ಕಕ್ಕೆ ಜರುಗುವ ಚಲನೆಗಳೊಂದಿಗೆ ಸಹ ಈ 
ಚಟುವಟಿಕೆಗಳನ್ನು ನಡೆಸಲು ಪ್ರಯತ್ನಿಸಬಹುದು. 
ಗುಂಪಿನ ಚಟುವಟಿಕೆಗಳು 
ಅಬ್ಬಿನಯ ಗೀತೆಗಳು ಶಿಕ್ಷಕರು ಹಾಡಬೇಕು. ಮಕ್ಕಳೂ ಅದರಂತೆ 
ಬಾಕಿಟ್ಟು ಬಾ. ಸಿಕಾರ ಕರುಣ ಅಪ್ನವಾಗಾಚಿ, ಕೈವೀಸಮ್ಮ ಕೈ ಹಾಡಬೇಕು. ಹಾಡುಗಳನ್ನು ಹಾಡುವಾಗ 
ಮನಸ್ಸಿಗೆ ಹರ್ಷದಾಂಯಕ ಮತ್ತು ವೀಸು, ಪಾನಿ ಆಯಾ ದೊಂಡೊ ದೊಂಡೋ. ರಿಂಗ್‌ ಎ ಮತ್ತು ಕತೆಗಳನ್ನು ಹೇಳುವಾಗ 
ಆನಂದದಾಯಕವಾಗುತ್ತದೆ. ರೌಂಡ್‌ ನಂತಹ ಗೀತೆಗಳು ಮತ್ತು ಸ್ಥಳೀಯವಾಗಿ ಎಷ್ಟುಸಾಧ್ಯವೋ ಅಷ್ಟು ಅಬ್ಗಿನಂಶ ಮಾಡಿ 
ಪ್ರಚಲಿತವಿರುವ ಇಂತಹ ಇತರ ಗೀತೆಗಳು ಮತ್ತು ತೋರಿಸಬೇಕು. 
ಪದ್ಯಗಳು. 
ಕಥಾಜಿನಯಗಳು 
ಇತರ ವಿಷಯಗಳಲ್ಲಿ ಕಲಿತ ಕತೆಗಳು ಅದರಲ್ಲೂ ಪ್ರಾಣಿಗಳ ಕಥೆಯನ್ನು ಹೇಳುವುದು ಹಾಡನ್ನು 
ಪಾತ್ರರಗಳಿರುವ ಕತೆಗಳಿಗೆ ಪ್ರಾಧಾನ್ಯತೆಯಿರಲಿ. ಹಾಡಿಸುವುದು. 
ರಾಷ್ಟ್ರೀಯ ಸಮಗ್ರತೆಗೆ ಸಂಬಂದಿಸಿದ ಇತರ ಸಾಮೂಹಿಕ 
ಗೀತೆಗಳು. 
ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
ಆರೋಗ್ಯ ಶಿಕ್ಬಣ (1ನೇ ತರಗತಿ) 
3... ಆಹಾರ ನೀರು ಮತ್ತು VI. 
ಗಾಳಿಯ ತಪ್ಪು ಅ) ಆಹಾರ: ಸಾಮಾನ್ಯ ಆಹಾರ ವಸ್ತುಗಳು ಶುಚಿಯಾದ ಹಾಗೂ 
ಬಳಕೆಯಿಂದ ಆರೋಗ್ಯದ ಆರೋಗ್ಯಕರವಾದ ಆಹಾರದ ಜ್ಞಾನ. 
ಮೇಲಾಗುವ ಬ) ನೀರು: ನೀರಿನ ಮೂಲಗಳು ಶುದ್ಧ ನೀರಿನ ಪರಿಕಲ್ಪನೆ, ನೀರಿನ 
ದುಷ್ಪರಿಣಾಮಗಳ ಬಗ್ಗೆ ಮೂಲಗಳ ಸುತ್ತಸ್ವಚ್ಛತೆಯನ್ನು ಕಾಪಾಡುವ 
ಅರಿವನ್ನು ಮೂಡಿಸುವುದು. ಪರಿಕಲ್ಪನೆ ಸೋಸುವಿಕೆಯ ಸರಳ ವಿಧಾನಗಳು. 
ಕ) ಗಾಳಿ: ಶುದ್ಧಗಾಳಿಯ ಪರಿಕಲ್ಪನೆ, ಕಿಟಕಿಗಳನ್ನು ತೆರೆದಿಡುವ 
ಪರಿಕಲ್ಪನೆ, ಮಲಗಿರುವಾಗ ಮುಖಕ್ಕೆ ಮುಸುಕು 
ಹಾಕದಿರುವ ಪರಿಕಲ್ಪನೆ ಬಯಲಿನಲ್ಲಿ ಆಡುವ 
ಪರಿಕಲ್ಪನೆ. 

3.1 ಆರೋಗ್ಯವನ್ನು ಡ) ವೈಯಕ್ತಿಕ ಆರೋಗ್ಯ: ಪ್ರತಿದಿನವೂ ಸಾಮೂಹಿಕ 
ಕಾಪಾಡಿಕೊಳ್ಳಲು ಮತ್ತು 1. ಹಲ್ಲುಗಳನ್ನು ಶುಚಿ ಮಾಡುವುದು. ಪ್ರಾರ್ಥನೆಯ ನಂತರ ಶಿಕ್ಸಕ ಅಥವಾ 
ಸೂಕ್ತ ಬೆಳವಣಿಗೆಗಾಗಿ 2. ಉಗುರುಗಳನ್ನು ಕತ್ತರಿಸುವುದು. ಹಿರೇಮಣೀಯು ಹಲ್ಲುಗಳನ್ನು 
ಆರೋಗ್ಯಕರ 3. ಕೈಗಳನ್ನು ತೊಳೆಯುವುದು. ಉಗುರಗಳನ್ನು ಕೂದಲನ್ನು 
ಅಭ್ಯಾಸಗಳನ್ನು 4. ಕೂದಲನ್ನು ಬಾಚಿಕೊಳ್ಳುವುದು. ಬಾಚಿರುವುದನ್ನು ನಿರೀಕ್ಬಿಸುವುದು. 
ಬೆಳೆಸುವುದು. 

ಇ) ಸಮುದಾಯ ಆರೋಗ್ಯ ಉತ್ತಮ ಸಂಗತಿಗಳನ್ನು ಪ್ರಶಂಸಿಸಿ, 


- ತರಗತಿಯನ್ನು ಶುಚಿ ಮಾಡುವುದು. 
ದ ಮೂತ್ರ ವಿಸರ್ಜಿಸಲು, ತ್ಯಾಜ್ಯ ವಸ್ತುಗಳನ್ನು ಎಸೆಯಲು 


ದೂರದಲ್ಲಿರುವ ನಿರ್ದಿಷ್ಟ ಸ್ಥಳವನ್ನು ಉಪಯೋಗಿಸುವುದು. 





ಮತ್ತು ತಪ್ಪುಗಳನ್ನು ತಿದ್ದಲು ಕಮ 
ಚ ಬ 
ಕೈಗೊಳ್ಳುವುದು. 








೨೦೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ 


ಭಾಗ - ೧ 








ಸಾಮರ್ಥ್ಯ / ಉಪಸಾಮರ್ಥ್ಯ 


ವಿಷಯ ಮತ್ತು ಚಟುವಟಿಕೆ 


ಮಾರ್ಗೋಪಾಯ / ಚಟುವಟಿಕೆ 





3.2 ಆರೋಗ್ಯಕ್ಕೆ ಹಾನಿಯಾಗುವುದನ್ನು 


ತಪ್ಪಿಸಲಿಕ್ಕಾಗಿ ಪ್ರಥಮ ಚಿಕಿತ್ಸೆ ಮತ್ತು 
ಸುರಕ್ಷತಾ ಕಮಗಳ ಬಗ್ಗೆ ಅರಿವನ್ನು 

CS) ೧ ಲ್ಲ 
ಮೂಡಿಸುವುದು 


VII ಸುರಕ್ಸತಾ ಕ್ರಮಗಳು ಮತ್ತು ಪ್ರಥಮ ಚಿಕಿತ್ಸೆ: 
ಅ) ರೋಗಗಳನ್ನು ತಡೆಗಟ್ಟುವುದು ಈ ವಿಷಯದಲ್ಲಿ 
ಹಿರಿಯರ ಚಟುವಟಿಕೆಗಳನ್ನು ಗಮನಿಸಿ 

ಬ) ಸುರಕ್ಷತಾ ಕ್ರಮಗಳು ಈ ವಿಷಯದಲ್ಲಿ ಹಿರಿಯರ 
ಚಟುವಟಿಕೆಗಳು ಗಮನಿಸಿ 

ಕ) ಪ್ರಥಮ ಚಿಕಿತ್ಸೆ 


-ಮಕ್ಕಳನ್ನು ಪ್ರಸ್ತುತ ಸನ್ನಿವೇಶಗಳಿಗೆ 
ಕರೆದೊಯ್ದು ವೀಕ್ಬಿಸುವಂತೆ ಮಾಡಿ. 

- ವೀಕ್ಬಿಸಬೇಕಾದ ಮುಖ್ಯ ಅಂಶಗಳ ಬಗ್ಗೆ ಗಮನ 
ಸೆಳೆಯುವಂತೆ ಮಾಡುವುದು. 

- ಚರ್ಚೆ ಹಾಗೂ ಸಂಭಾವಣೆಯ ಮೂಲಕ 
ಅನುಸರಣಾ ಕಾರ್ಯ ಮಾಡಬೇಕು. 





ಈ ವಿಷಯದಲ್ಲಿ ಹಿರಿಯರ ಚಟುವಟಿಕೆಗಳನ್ನು ಗಮನಿಸಿ 





2. ತರಗತಿವಾರು ದೈಹಿಕ ಶಿಕ್ಸಣ ಮತ್ತು ಆರೋಗ್ಯ ಶಿಕ್ಸಣ ಪಠ್ಯವಸ್ತು (ತರಗತಿ - 2) 





ಸಾಮರ್ಥ್ಯ / ಉಪಸಾಮರ್ಥ್ಯ 


ವಿಷಯ ಮತ್ತು ಚಟುವಟಿಕೆ 


ಮಾರ್ಗೋಪಾಯ / ಚಟುವಟಿಕೆ 





1. ಗಾಂಬೀರ್ಯ ಆರೋಗ್ಯ 
ಅಂಗರೀವಿಗಳನ್ನು 
ಬೆಳೆಸುವುದು 


2. ದೇಹಾದಾರ್ಥ್ಯತೆಂಯನ್ನು 
ಬೆಳೆಸುವುದು 

ಅ) ದೇಹದಾರ್ಥ್ಯತೆ 

ಬ) ಗುಂಪಿನಲ್ಲಿ ಹೊಂದಾಣಿಕೆ 
ಕ) ಸಹಕಾರ 


ದೈಹಿಕ ಶಿಕಣ 
ಅನೌಪಚಾರಿಕ ಚಟುವಟಕೆಗಳು 
ಅ) 1ನೇ ತರಗತಿಯಲ್ಲಿದ್ದಂತೆ ಉಪಕರಣ ಆಟ (1ನೇ ತರಗತಿಯಲ್ಲಿದ್ದಂತೆ) 
ಮೇಲಾಟಗಳು (Athletics) ಇಲ್ಲ 


1. ಆನೆ ನಡಿಗೆ. ಕೈಗಳನ್ನು ಸೊಂಡಿಲಿನಂತೆ ತೂಗಾಡಿಸುತ್ತ ದೇಹವನ್ನು ಬಾಗಿಸಿ 
ಆನೆಯಂತೆ ನಡೆಯುವುದು ಸಂಜ್ಞೆ ನೀಡಿ ದೊಡನೆಯೇ 4 
ಮೂಲೆಗಳಿಗೆ ಓಡುವುದು. 

ಕೈಗಳಿಗೆ ಕೋತಿಯಂತೆ ನಡೆಯುವುದು 
ಸೊಂಟಕ್ಕೆ ಒಂದು ಮರವನ್ನು ಕೂಡಲಿಯಿಂದ ಕಡಿಯುವಂತೆ ಎರಡೂ 


ಕೈಗಳನ್ನು ತಲೆಯ ಮೇಲೆತ್ತಿ ದೇಹವನ್ನು ರಭಸದಿಂದ ಕೆಳಕ್ಕೆ 
ಬಾಗಿಸುವುದು ಸೊಂಟವನ್ನು ಬಾಗಿಸಿ ಮೇಲೆತ್ತಬೇಕು. 
2. ಕಾಳಿನ ಚೀಲಗಳನ್ನು ಎಸೆಯುವುದು, ಹಿಡಿಯುವುದು 
ಅ) ಒಗ್ಗುವ ಸ್ಪರ್ಧೆ 
ಬ) ಸೊಂಟಕ್ಕೆ : ಬೆನ್ನಿನ ಮೇಲೆ ಮುಂದಕ್ಕೆ ಹಾಗೂ ಹಿಂದಕ್ಕೆ ತೂಗಾಡುವುದು 
3. ಕೈಗಳನ್ನು ಹಿಡಿದು ಮೃತಾಕಾರವಾಗಿ ನಿಲ್ಲುವುದು. ಸಂಜ್ಞೆನೀಡಿದೊಡನೆಯೇ 
ಓಡಿ 4 ಉದ್ದೆ ಸಾಲುಗಳಲ್ಲಿ ನಿಲ್ಲುವುದು 
4. ಉಪಕರಣ ಕವಾಯಿತು-ಇಲ್ಲ 


ಮೇಲಾಟಗಳು ಇಲ್ಲ 
ಚಟುವಟಿಕೆಗಳನ್ನು 
ಪ್ರದರ್ಶಿಸುವುದು ಮತ್ತು 
ಅಭ್ಯಾಸ ಮಾಡಿಸುವುದು. 


- ಮೇಲಿನಂತೆ - 


ಉಪಕರಣ ಕವಾಯಿತು - ಇಲ್ಲ 








ಸಾಮರ್ಥ್ಯ / ಉಪಸಾಮರ್ಥ್ಯ 


ವಿಷಯ ಮತ್ತು ಚಟುವಟಿಕೆ 


ಮಾರ್ಗೋಪಾಯ / ಚಟುವಟಿಕೆ 





5. ಸಾಮೂಹಿಕ ಕವಾಯಿತು - ಇಲ್ಲ 
ಆಟಗಳು 


ಸಾಮೂಹಿಕ ಕವಾಯಿತು ಇಲ್ಲ. 





3... ದೈಹಿಕ ನ್ಯೂನತೆಗಳನ್ನು ಅರಿಯಲು ಮಗುವಿಗೆ 
ನೆರವು ನೀಡುವುದು ಮತ್ತು 
ಚಿಕಿತ್ಸಕ(೮ಂ776೦0%6) ದೈಹಿಕ ಶಿಕ್ಟಣ ಮತ್ತು 
ಪರಿಹಾರಾತ್ಮಕ ವಿಧಾನಗಳನ್ನು ಆಯ್ದು 
ಅಳವಡಿಸಲು ನೆರವು ನೀಡುವುದು. 
ಕ್ರೀಡಾಮನೋಭಾವ ಸಂಘ ಭಾವನೆ. ಸಹಕಾರ, 
ಆತ್ಮವಿಶ್ವಾಸಗಳನ್ನು ಬೆಳೆಸುವುದು. 


4. ದೈಹಿಕ ಕೌಶಲ್ಯ ಮತ್ತು ನರ ಮತ್ತು ಸ್ನಾಯುಗಳ 
ಹೊಂದಾಣಿಕೆ ಬೆಳೆಸಿ ಅಬ್ಬಿವೃದ್ಧಿಪಡಿಸುವುದು. 


ಸುಧಾರಿಸಿಕೊಳ್ಳುವಿಕೆ 
ಭಾಗವಹಿಸುವಿಕೆಯಲ್ಲಿ ಆನಂದ 
ಸಂಘ ಭಾವನೆ 

ರವಾಜಿನಂದನೆ 


UW NM 





ಪ್ರದರ್ಶನ ಮತ್ತು ಅಭ್ಯಾಸ 


. ಸಾಧಾರಣ ಮುಟ್ಟಾಟ ಹಾಗೂ ಅದರ ವೈವಿಧ್ಯಗಳು 
. ಹಗ್ಗದ ಮುಟ್ಟಾದ (Skip Tag) 

. ನೋಡಿ ಅಥವಾ ಕಂಟುತ್ತಾ ಮುಟ್ಟುವ ಆಟ 

; ಸಮುದ್ರದಲ್ಲಿ ಕಪ್ಪೆ (ಕೆರೆದಡೆ) 

. ಅತಿ ಎತ್ತರ ಅತಿ ಚಿಕ್ಕದ್ದು (ದೈತ್ಯ ಮತ್ತು ಕುಳ್ಳ 
. ನಾಯಿ ಮತ್ತು ಮೂಳೆ (ಕರವಸ್ತ್ರ 
ಕಿತ್ತುಕೊಳ್ಳುವುದು). 

ಲಯಬದ್ಧ ಆಟಗಳು 

1. ಮರಕಡಿಯುವವರ ಹಾಡು 

ಕ ಗುಬ್ಬಿ ಹಾಡು 

3.ಧರ್ಮರ ದಮನ (ತಮಿಳು ಹಾಡು) 
(Dharmara Damasa) 


NU & W NF 


4. ಸುಗ್ಗಿ ಹಾಡು 
5. ಅಂಬಿಗರ ಹಾಡು 


ಮನೋರಂಜಕ ಚಟುವಟಿಕೆಗಳು ಪ್ರದರ್ಶನ ಮತ್ತು ಪುನಃ ಪುನಃ 
1೩. ಕುಂಟು ನಾಯಿಯ ಓಟ ಅಭ್ಯಾಸ ಮಾಡಿಸುವುದು. 

2. ಕರಡಿಗಳು 

3. ಚಿಟ್ಟಿಗಳು 


4. ನೀರುಕುಡಿಯುವ ಕೋಳಿಮರಿ 








ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೧೧ 








ಸಾಮರ್ಥ್ಯ / ಉಪಸಾಮರ್ಥ್ಯ 


ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 








ಒಂಟಿಂಖ ನಡಿಗೆ 

ಹತ್ತಿರದ ಸ್ಥಳಗಳಿಗೆ ಹೊರ ಸಂಚಾರ (ಕಾಲ್ನಡಿಗೆಂಯಲ್ಲಿ ಬೇಟಿ) 
ವಾಹನಗಳು 

ವಿಮಾನ, 2. ಮೋಟಾರು ಕಾರು, 3. ದೋಣಿ ಹುಟ್ಟು ಹಾಕುವುದು 
ಕಥಾಬ್ಲಿನಂಯ ಮತ್ತು ನಾಟಿಕಾಬ್ಬಿನಯಗಳು 

ಕೋತಿ ಮತ್ತು ಟೋಪಿ ಮಾರುವವ ತೋಳ ಮತ್ತು ಕುರಿ 
ಕಾಯುವವ ಸಿಂಹ ಮತ್ತು ನಾಲ್ಕು ಗೂಳಿಗಳು ಸರ್ಕಸ್ಸಿಗೆ 























ಹೋಗುವುದು 
(ಸಮೂಹ ಗೀತೆಗಳು - 1ನೇ ತರಗತಿಯಲ್ಲಿದ್ದಸಂತೆ 
ಮುಂದುವರಿಸುವುದು) 
ಆರೋಗ್ಯ ಶಿಕ್ಚಣ (2ನೇ ತರಗತಿ) 
ಸ್ಥಳೀಯವಾಗಿ ದೊರೆಯುವ ಆಹಾರ ಪ್ರದರ್ಶನ ಮತ್ತು ಅಭ್ಯಾಸ 
ಆಹಾರಗಳ ಪೋಷಕಾಂಶಗಳ ಮಾಡಿಸುವುದು. 
ಬಗ್ಗೆ ಅರಿವು ಮೂಡಿಸುವುದು. 
ನೀರಿನ ಸಂಗ್ರಹ, ಶುದ್ಧೀಕರಣ ನೀರು 
ಮತ್ತು ನೀರನ್ನು 
ಆರೋಗ್ಯಕರವಾದ ರೀತಿಯಲ್ಲಿ ಗಾಳಿ 
ಬಳಸುವುದಕ್ಕೆ ಸಂಬಂದಿಸಿದ 
ಚಟುವಟಿಕೆಗಳಲ್ಲಿ 
ಭಾಗವಹಿಸುವಂತೆ ಮಾಡುವುದು. 
ಸಾಮರ್ಥ್ಯ 1 ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
ಶುದ್ಧಗಾಳಿಯ ಅವಶ್ಯಕತೆ 1. ವೈಯಕ್ತಿಕ ಆರೋಗ್ಯ ಕ್ರಮಬದ್ಧವಾಗಿ ತಪ್ಪದೆ ರೂಡಿಮಾಡಿ 
ಅರಿಯುವುದು 2. ಸಮುದಾಯ ಆರೋಗ್ಯ ಮೇಲ್ವಿಚಾರಣೆ ಮಾಡಿಸುವುದು. 
ತಿ. ಶುಚಿತ್ವ (ವೈಯಕ್ತಿಕ) 
1. ತಲೆ ಬಾಚಿಕೊಳ್ಳುವ ಸಾಮೂಹಿಕ ಅಭ್ಯಾಸ 
2. ತೆರೆದಿಟ್ಟ ತಿಂಡಿ ತಿನಿಸುಗಳನ್ನು 
ತಿನ್ನಬಾರದೆಂದು ಮಕ್ಕಳಿಗೆ 
ಉಪದೇಶಿಸುವುದು 
3... ಊಟದ ಮೊದಲು ಮತ್ತು ನಂತರ 
ಕೈತೊಳೆಯುವ ಕ್ರಮ 
4, ಊಟದ ನಂತರ ವಿಶ್ರಾಂತಿ ಪಡೆಯುವುದು. 
ಸರಿಯಾದ ಭಂಗಿಗಳು ರೂಡಿ ಮಾಡಿಸುವುದು 
ಅಂಗಾಂಗಗಳ ಸೌಂದರ್ಯದ 1. ಕುಳಿತುಕೊಳ್ಳುವ 
ಅರಿವು ಮೂಡಿಸುವುದು. 2. ನಡೆಯುವ 
3. ಓದುವ 
4. ಬರೆಯುವ 























೨೦೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ 


ಭಾಗ-೧ 





3 ತರಗತಿವಾರು ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಬಣ ಪಠ್ಯಕ್ರಮ (ತರಗತಿ - 3) 





ಸಾಮರ್ಥ್ಯ 1 ಉಪಸಾಮರ್ಥ್ಯ 


ವಿಷಯ ಮತ್ತು ಚಟುವಟಿಕೆ 


ಮಾರ್ಗೋಪಾಯ / ಚಟುವಟಿಕೆ 





ಗಾಂಬ್ಲೀರ್ಯ ಆರೋಗ್ಯ 
ಮತ್ತು ಅಂಗರೀವಿಗಳನ್ನು 
ಬೆಳೆಸುವುದು 


ಗಂಜೀರ ಚಲನೆ 


ದೇಹದಾರ್ಡ್ಯ ಬೆಳೆಸುವುದು. || 
ಕೌಶಲ್ಯ 

ನಿಯಂತ್ರಣ ಹಾಗೂ 
ಸಮನ್ಯಯಗೊಳಿಸುವುದು 





ದೈಹಿಕ ಶಿಕಣ 
ಅನೌಪಚಾರಿಕ ಚಟುವಟಿಕೆಗಳು 


ಎರಡೂ ಕೈ ಹಾಗೂ ಎರಡೂ ಕಾಲು ಊರಿ ಚಲಿಸುವುದು ಸಂಜ್ಞೆ 
ನೀಡಿದಾಗ ಮೊಲದಂತೆ ಜಿಗಿಯುವುದು 

ಸ್ವತಂತ್ರ ನಡಿಗೆಯಿಂದ ವೇಗವಾದ ನಡಿಗೆಗೆ ಬದಲಾಯಿಸುವುದು 
ಶಿಕ್ಷಕನು ಹುರುಳಿ ಬೀಜದ ಚೀಲಗಳನ್ನು ಎಲ್ಲ ದಿಕ್ಕುಗಳಲ್ಲಿ 
ಎಸೆಯುವುದು. ಮಕ್ಕಳು ಅವುಗಳನ್ನು ಆಯ್ದು ಶಿಕ್ಬಕನಿಗೆ 
ಕೊಡುವುದು. 

ಉಪಕರಣ ಆಟಗಳು 

ಉಯ್ಯಾಲೆಗಳು 

ನೆಲಕ್ಕೆ ಸಮಾಂತರವಾಗಿರುವ ಮತ್ತು ಹತ್ತುವ ಏಣಿಗಳು 
ಮರಳಿನ ಪೆಟ್ಟಿಗೆ 

ತೂಗುತೊಲೆ (See Saw) 

ಮೇಲಾಟಗಳು (Athletics) 

50 ರಿಂದ 75 ಮೀ.ಗಳ ಸರಳ ಓಟ 

ಯೋಗಾಸನಗಳು 

ಪದ್ಮಾಸನ ಮತ್ತು ಸೂರ್ಯ ನಮಸ್ಕಾರಗಳಲ್ಲಿ ಭಾಗವಹಿಸುವುದು 


ಪ್ರದರ್ಶನ ಮತ್ತು ಅಭ್ಯಾಸ 


ಮೇಲಿನಂತೆ 


ಪ್ರದರ್ಶನ ಮತ್ತು ಅಭ್ಯಾಸ 


ಮೇಲಿನಂತೆ 

















ಸಾಮಾಜಿಕ ಗುಣಗಳನ್ನು 
ಬೆಳೆಸುವುದು. 


ಕ್ರೀಡಾ ಮನೋಭಾವ ಸಹಕಾರ 
ಭಾವನೆ ಆತ್ಮವಿಶ್ವಾಸ 
ಮೂಡಿಸುವುದು. 





ಕುಮ್ಮಿ ಬ. ಕೋಲಾಟ 


ಮಂಗಡಿ ಡ. ಜಿಮ್ಮೆ 
ಇ. ಧ್ವಜಕವಾಯಿತು 


ಈ 


INV ಆಟಗಳು 
ಬಿಡುವುದು ಮತ್ತು ಹಿಡಿಯುವುದು ಕಾಗೆಗಳು ಮತ್ತು 
ಕೊಕ್ಕರೆಗಳು ಜೊತೆಗಾರರನ್ನು ಕಂಡು ಹಿಡಿಯುವುದು 
ಸರಪಳಿ ಮುಟ್ಟಾಟ (Chain tag) 


ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
|||. ಔಪಚಾರಿಕ ಚಟುವಟಿಕೆಗಳು 
ಗುಂಪಿನಲ್ಲಿ ಸಮನ್ಯಯಗೊಳಿಸುವುದು ಅ) ಪಾದ ಕವಾಯಿತು (Marching) ಮೇಲಿನಂತೆ 
ಆಜ್ಞೆಗಳಿಗೆ ತಕ್ಕಂತೆ ಗಮನರ್ಹವಾದ ಪ್ರತಿಕ್ರಿಯೆಗಳು. 
ಅ) ಸಾವಧಾನ್‌ (Attention) 
ಬ) ವಿಶ್ರಾಮ್‌ (Stand at ease) 
ಇ) ಅರಾಂಸೆ (ದೇಹ ಸಡಿಲಬಿಟ್ಟುನಿಲ್ಲಿ) (Stand easy) 
ಕ) ದಹಿನೇ ಮೂಡ್‌ (ಬಲಭಾಗಕ್ಕೆ ತಿರುಗು) ಮತ್ತು 
ಬಾಯೆ ಮೂಡ್‌ (ಎಡಭಾಗಕ್ಕೆ ತಿರುಗು) 
ಇ) ಕದಂತಾಲ್‌ ಮತ್ತುರುಕ್‌ ಜಾ (ಕಾಲವನ್ನು 
ಗುರುತಿಸುವುದು ಮತ್ತು ನಿಲ್ಲುವುದು) (Marking 
time and halt) 
3... ಸಮುದಾಯ ಭಾವನೆಗಳನ್ನು ಮತ್ತು 1) ಉಪಕರಣ ಕವಾಯಿತು. ಮೇಲಿನಂತೆ 


ಪ್ರದರ್ಶನ ಮತ್ತು ಅಭ್ಯಾಸ 
































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೧೩ 
ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
ಕೋಟೆಗೆ ಮುತ್ತಿಗೆ ಹಾಕುವುದು 
ಕಳ್ಳ ಮತ್ತು ಪೊಲೀಸ್‌ 
ಕುಂಟಾಟ 
ಸರಳ ಖೋ ಖೋ ಆಟ 
ಲಯಬದ್ಧ ಚಟುವಟಿಕೆಗಳು 
1. ದೂರಕ್ಕೆ ಜಿಗಿಯುವುದು ಮತ್ತು ತಲೆಯ ಮೇಲೆ ಚಪ್ಪಾಳೆ ತಟ್ಟುವುದು ಮೇಲಿನಂತೆ 
ಮತ್ತು ಲಯಬದ್ಧವಾಗಿ ಹಿಂದಕ್ಕೆ ಬರುವುದು 
2] ಹೆಜ್ಜೆಗಳನ್ನು ಬಿಟ್ಟು ಬಿಟ್ಟು ಹಾಕುವುದು (Skipping Steps) 
3. ಓಡುವುದು, ಕುಪ್ಪಳಿಸುವುದು, ಮತ್ತು ಜಿಗಿಯುವುದು ನಾಗಾಲೋಟ 
(Galloping) 
V. ಮನೋರಂಜಕ ಚಟುವಟಿಕೆಗಳು 
4. ಸುಧಾರಿಸಿಕೊಳ್ಳುವಿಕೆ ಗಂಟೆ ಹೊಡೆಯುವುದು ಮೇಲಿನಂತೆ 
(Relaxation) 
1. ಸುಧಾರಿಸಿಕೊಳ್ಳುವುದು ಮೇಲಿನಂತೆ 
2. ಭಾಗವಹಿಸುವಿಕೆಯಲ್ಲಿ ಈಜುವುದು - ನದಿ ತೀರಕ್ಕೆ ಭೇಟಿ ತೋಟ ಮಾಡುವುದು (ಗಿಡಗಳನ್ನು 
ಆನಂದ ಬೆಳೆಸುವ ಅಭ್ಯಾಸ) ಕಥಾಬ್ಸಿನಯ ಮತ್ತು ನಾಟಕಗಳು 
3. ಸಂಘ ಮನೋಭಾವ ಪೇಟೆ 
4. ರಸಾಜಿನಂದನೆ ಹಬ್ಬ 
ಗುಂಪು ಗೀತೆಗಳು -ಹಿಂದಿನ ತರಗತಿಯಲ್ಲಿದ್ದಂತೆ ಮುಂದುವರಿಸುವುದು. 
ಸಾಮರ್ಥ್ಯ 1 ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
ಆರೋಗ್ಯ ಶಿಕ್ಟಣ (3ನೇ ತರಗತಿ) 
VI ಅ. ಆಹಾರ 
ಆರೋಗ್ಯಕರವಾದ ಸ್ಥಳೀಯವಾಗಿ ದೊರೆಯುವ ಆಹಾರ ಪದಾರ್ಥಗಳ 
ಮತ್ತು ಶುಚಿತ್ವದ ಪೌಷ್ಠಿಕ ಮೌಲ್ಯವನ್ನು ಅರಿಯುವುದು ಮತ್ತು ಆರೋಗ್ಯ 
ಅಭ್ಯಾಸಗಳನ್ನು ಸೂತ್ರಗಳಿಗನುಸಾರವಾಗಿ ಆಹಾರವನ್ನು ತಯಾರಿಸುವುದು. 
ಅಬಿವೃದ್ಧಿಪಡಿಸುವುದು. ಬ. ನೀರು 


ನೀರಿನ ಸಂಗ್ರಹಣೆ ಮತ್ತು ಆರೋಗ್ಯ 
ಸೂತ್ರಗಳಿಗನುಸಾರವಾಗಿ ನೀರಿನ ಬಳಕೆಗೆ ಸಂಬಂದಿಸಿದ 


ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. 
ಕ. ಗಾಳಿ 
ಶುದ್ಧ ಗಾಳಿಯ ಉಪಯೋಗಕ್ಕೆ ಸಂಬಂದಿಸಿದ 
ಚಟುವಟಿಕೆಗಳಲ್ಲಿ ಭಾಗವಹಿಸುವುದು 
ಡ. ವೈಯಕ್ತಿಕ ಆರೋಗ್ಯ 
1. ವೈಯಕ್ತಿಕ ಶುಚಿತ್ವ 1. 
2. ಸಮುದಾಯದ ಶುಚಿತ್ವ 2. 


ವೈಯಕ್ತಿಕ ಶುಚಿತ್ವವಾಗಿ ಶುಚಿಯಾದ 
ಬಾಚಣಿಕೆ, ಟವೆಲ್ಲುಗಳನ್ನು 
ಉಪಯೋಗಿಸುವುದು. 

ಆಟದ ನಂತರ ವಿಶ್ರಾಂತಿ ಪಡೆಯುವ 
ಮತ್ತು ರಾತ್ರಿ ಗೊತ್ತಾದ ವೇಳೆಯಲ್ಲಿ 
ಮಲಗುವ ಅಭ್ಯಾಸಗಳನ್ನು 
ಬೆಳೆಸುವುದು. 
































೨೦೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 
ಸಾಮರ್ಥ್ಯ 1 ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
3. ಸರಿಯಾದ ರೀತಿಯಲ್ಲಿ ಕುಳಿತುಕೊಳ್ಳುವ, ನಿಲ್ಲು, 
ನಡೆಯುವ ಓದುವ, ಬರೆಯುವ ಮತ್ತು 
ಭಾರವನ್ನು ಕೊಂಡೊಯ್ಯುವ ಭಂಗಿಗಳನ್ನು 
ಪ್ರದರ್ಶಿಸುವುದು ಮತ್ತು ಅಭ್ಯಾಸ 
ರ್ರ 2 
ಮಾಡಿಸುವುದು. 
'/11 ುರಕ್ಸತಾ ಕ್ರಮಗಳು ಮತ್ತು ಪ್ರಥಮ 
ಪ್ರೆ >" 
ಚಿಕಿತ್ಸೆ 
6... ದೇಹವನ್ನು ಮತ್ತು ಅ) ರೋಗಗಳನ್ನು ತಡೆಗಟ್ಟುವ ಕ್ರಮ 1. ಮನೆ, ಶಾಲೆ, ರಸ್ತೆ ಮತ್ತು ಆಟದ ಬಯಲಿನಲ್ಲಿ 
ಆರೋಗ್ಯವನ್ನು ಬ) ಸುರಕ್ಷತಾ ಕ್ರಮಗಳು (ವಿಧಾನ) ಸುರಕ್ಬತೆಯ ನಿಯಮಗಳನ್ನು ಅಭ್ಯಾಸ 
ಕಾಪಾಡಿಕೊಳ್ಳುವ ಕ) ಪ್ರಥಮ ಚಿಕಿತ್ಸಾ ವಿಧಾನಗಳು ಮಾಡುವುದು. 
ಅರಿವನ್ನು 2... ರೋಗಗಳ ಮತ್ತು ಧನರ್ವಾತದ ವಿರುದ್ಧ ರೋಗ 
ಮೂಡಿಸುವುದು. ನಿರೋಧಕ ಕಮ ಕೈಗೊಳ್ಳುವುದು 
ಶ್ರ J ಸ 
4 ತರಗತಿವಾರು ದೈಹಿಕ ಶಿಕ್ಸಣ ಮತ್ತು ಆರೋಗ್ಯ ಶಿಕ್ಷಣ ಪಠ್ಯವನ್ನು (ತರಗತಿ - 4) 
ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / 
ಚಟುವಟಿಕೆ 
ದೈಹಿಕ ಶಿಕ್ಪಣ 
1 1.1,1.2,1.3, 1.4 ತರಗತಿ 1 ಅನೌಪಚಾರಿಕ ಚಟುವಟಿಕೆಗಳು ಪ್ರದರ್ಶನ, ಅನುಕರಣ, 
1ರಲ್ಲಿದ್ದಂತೆ ಹೆಚ್ಚಿನ ಅಭ್ಯಾಸ 
ದಕ್ಸತೆಯೊಡನೆ 
ಅ) ಅಭ್ಯಾಸ-1 
1. ಪೀಠಿಕಾರೂಪ: ಹಳೆಯಟೆನಿಸ್‌ ಚೆಂಡನ್ನು ನೆಲಕ್ಕೆ ತಟ್ಟಿ 
ಪುಟಿಸುವುದು 
2. ಕೈಗಳಿಗೆ: ಕೈಕಾಲುಗಳನ್ನು ನೆಲಕ್ಕೆ ಊರಿ, ಏಡಿಯಂತೆ 
ಪಕ್ಕಕ್ಕೆ ನಡೆಯುವುದು 
3. ಸೊಂಟಕ್ಕೆ: ಅ) ಮೊಣಕಾಲುಗಳ ಆಧಾರದ ಮೇಲೆ 
ಪರ್ಯಾಯವಾಗಿ ಕಾಲನ್ನು ಹಿಂದಕ್ಕೆ 
ಚಾಚುವುದು. 





ಬ) (ಮೊಣಕಾಲುಗಳ ಆಧಾರದ ಮೇಲೆ) 
ತಲೆ ಮತ್ತು ದೇಹವನ್ನು ತಿರುಗಿಸುತ್ತ 
ಕೈಗಳನ್ನು ಪಕ್ಕಗಳಿಗೆ ಹಾಗೂ ಹಿಂದಕ್ಕೆ 
ಪರ್ಯಾಯವಾಗಿ ಬೀಸುವುದು. 

4, ಕಾಲುಗಳಿಗೆ: ನಿಂತಲ್ಲಿಂದಲ್ಲೇ ದೂರಕ್ಕೆ ಜಿಗಿಯುವುದು 
(Standing Long Jump) 

5. ಸಮತೋಲನ: ಒಂದು ಕಾಲಿನಿಂದ ರಬ್ಬರ್‌ ಚೆಂಡನ್ನು ನೆಲಕ್ಕೆ 
ಕುಟ್ಟಿ ಪುಟಿವೇಳಿಸುವುದು. 








ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಓ, ೨೦೦೭ 


೨೦೧೫ 








ಸಾಮರ್ಥ್ಯ 1 ಉಪಸಾಮರ್ಥ್ಯ 


ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 








ಅಭ್ಯಾಸ - 2 
1. ಪೀಠಿಕಾರೂಪ: 


2. ಕೈಗಳಿಗೆ: 


4, ಕಾಲುಗಳಿಗೆ: 


5, ಸಮತೋಲನ: 


ನಾಯಕನನ್ನು ಅನುಸರಿಸುವುದು, ಸಂಜ್ಞೆ ದೊರೆತಾಗ ಪ್ರದರ್ಶನ ಮಾಡಿ, 


ಚಟುವಟಿಕೆಗಳನ್ನು ಬದಲಾಯಿಸವುದು ಮಾಡಿಸುವುದು 
(ಕೈಗಳನ್ನಗಲಿಸಿ) ಕೈಗಳನ್ನು ಮೊದಲು ಮುಂದಕ್ಕೆ 
ನಂತರ ನಿಲ್ಲುವುದು, ಮಂಡಿಗಳನ್ನು ನೆಟ್ಟಗೆ 
ಮಾಡುವುದು, ಕೈಗಳ ನಡುವೆ ಬಲ ಮಂಡಿಯನ್ನೂರಿ 
ಕುಳಿತುಕೊಳ್ಳುವುದು, ಮತ್ತೆ ಮಂಡಿಯನ್ನು ನೆಟ್ಟಿಗೆ 
ಮಾಡುವುದು, ಎಡಮಂಡಿಯಿಂದ ಅದೇ ರೀತಿ 
ಮಾಡುವುದು 

ಬ) (ಬಾಗಿನಿಲ್ಲುವುದು) ಜಿಗಿದು ಹಿಂದಕ್ಕೆ ತಿರುಗಿ ಬಾಗಿ 
ನಿಲ್ಲುವುದು 

(ನಡಿಗೆಯ ಭಂಗಿ) ಪಾದಗಳನ್ನು ಹಿಂದಕ್ಕೆ ಮುಂದಕ್ಕೆ 
ಆಡಿಸುವುದು. ಎತ್ತರಕ್ಕೆ ಜಿಗಿದು ಪುಟವೇಳುವುದು. 
(ಒಂದು ಕಾಲಿನ ಮೇಲೆ ನಿಲ್ಲುವುದು) ಬಿಡುವಾಗಿರುವ 


ಕಾಲನ್ನು ಲಯಬದ್ಧವಾಗಿ ಮುಂದಕ್ಕೆ ಆಡಿಸುವುದು. 








ಸಾಮರ್ಥ್ಯ / ಉಪಸಾಮರ್ಥ್ಯ 


ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 








ಅಭ್ಯಾಸ - 3 
1. ಪೀಠಿಕಾ ರೂಪ: 


2. ಕೈಗಳಿಗೆ: 


ತಿ. ಸೊಂಟಕ್ಕೆ: 


4, ಕಾಲುಗಳಿಗೆ: 


5, ಸಮತೋಲನ: 


ಬ) ಉಪಕರಣ - ಇಲ್ಲ. 


ಕಾಲುಗಳಿಂದ ರಬ್ಬರ್‌ ಚೆಂಡನ್ನು ಊರುಳಿಸುವುದು. ಪ್ರದರ್ಶನ ಮಾದರಿ. 
(ಎದೆಯ ಮೇಲೆ ಕಟ್ಟಬೇಕು) ಕೈಗಳನ್ನು ಪಕ್ಕಗಳಿಗೆ 

ಹಿಂಭಾಗಕ್ಕೆ ತಂದು ಮತ್ತೆ ಮೊದಲಿನ ಸ್ಥಿತಿಗೆ ಬರುವುದು. 

ಅ) (ಮೊಣಕಾಲುಗಳನ್ನು ನೆಲಕ್ಕೆ ಊರಿ 

ಕುಳಿತುಕೊಳ್ಳುವುದು. ಪಾದಗಳು ಸ್ವಲ್ಪ ದೂರ 

ದೂರದಲ್ಲಿರಬೇಕು ಮತ್ತು ಆಧಾರಕ್ಕಾಗಿ ನೆಲದ ಮೇಲೆ 

ಹಿಂದಕ್ಕೆ ಕೈಗಳನ್ನೂರಿರಬೇಕು) ತಲೆಯನ್ನು ಹಿಂದಕ್ಕೆ 

ಇಳಿಬಿಟ್ಟು ಟೊಂಕವನ್ನು ಮೇಲಕ್ಕೆತ್ತುವುದು. 

ಬ) ರಬ್ಬರ್‌ ಚೆಂಡನ್ನು ಪಕ್ಕದಿಂದ ಪಕ್ಕಕ್ಕೆ ತಟ್ಟಿ 


(ಮುಂದೆ ಬಾಗಿ ನಿಲ್ಲುವುದು) ಕಾಲುಗಳನ್ನು 





ಪರ್ಯಾಯವಾಗಿ ಪಕ್ಕಗಳಿಗೆ ಚಾಚುವುದು. 
ಪರ್ಯಾಯವಾಗಿ ಒಂದು ಕಾಲನ್ನು ಮೇಲಕ್ಕೆತ್ತಿ 


ಲಯಬದ್ಧವಾಗಿ ಕುಪ್ಪಿಸುವುದು. 


ಕ) ಅಣಕ (Mimetics) - ಇಲ್ಲ 




















೨೦೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 
ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
11 ಮೇಲಾಟಗಳು Athletics) 
ಆತ್ಮವಿಶ್ವಾಸವನ್ನು 1) 50-75 ಮೀ.ಗಳ ಓಟ (Dash) ಅಭ್ಯಾಸ 
ಪಡೆಯುವರು 2) ಉದ್ಭಜಿಗಿತ (ನಿಂತಲ್ಲಿನಿಂದ) ಪ್ರದರ್ಶಿಸುವುದು ದಕ್ಬತೆಯನ್ನು ಸಾದಿಸುವ ತಂತ್ರಗಳನ್ನು 





3) ದೂರಕ್ಕೆ ಚೆಂಡನ್ನು ಎಸೆಯುವುದು. 


11 ಔಪಚಾರಿಕ ಚಟುವಟಿಕೆಗಳು 

ಅ) ಸರ್ವಾಂಗ ಸುಂದರ ವ್ಯಾಯಾಮಗಳು (08115076105) 

1) ಮೇಲೆ ತಿಳಿಸಿರುವ ಗುಂಪು-1ರಲ್ಲಿ ಕೊಟ್ಟಿರುವ 1 ರಿಂದ 3 
ರವರೆಗಿನ ಅಭ್ಯಾಸಗಳು-4 ಎಣಿಕೆಗಳಳ್ಲಿ ತೆಗೆದುಕೊಳ್ಳಬೇಕು 

2) ಸಾಮೂಹಿಕ ಕವಾಯಿತಿಯಲ್ಲಿನ ವ್ಯಾಯಾಮಗಳು 

ಬ) ಅದ್ಬುತ ಶಕ್ತಿ ಪ್ರದರ್ಶನ ಮತ್ತು ಉರುಳುವುದು 

(Stunts and Tumbling) 

1) ಎರಡು, ಮೂರು ಮತ್ತು ನಾಲ್ಕು ಸಲ ಮುಂದಕ್ಕೆ ಉರುಳುವುದು 
2) ಹಾವಿನಂತೆ ಮುಂದೆ ಉರುಳುವುದು. 

3) ಹಗ್ಗದ ಜಿಗಿತ-ಎರಡು ಹಗ್ಗಗಳು ಮತ್ತು ಇತರ ವೈವಿಧ್ಯಗಳು 
ಕ) ಜಾನಪದ ನೃತ್ಯ-3ನೇ ತರಗತಿಯಲ್ಲಿದ್ದುದಕ್ಕಿಂತ ಹೆಚ್ಚು 
ಪ್ರೌಡಿಮೆಯುಳ್ಳ ಚಲನೆಗಳೊಂದಿಗೆ ಸ್ಥಳೀಯವಾಗಿ ಪ್ರಚಲಿತವಿರುವ 
ಜಾನಪದ ನೃತ್ಯಗಳು 


ವೈಯಕ್ತಿಕ ನ್ಯೂನತೆಗಳನ್ನು ಕಂಡುಹಿಡಿದು 
ಪರಿಹರಿಸಬೇಕು. 


- ಪ್ರದರ್ಶನ ಮತ್ತು ಅಭ್ಯಾಸ 


- ಮೇಲಿನಂತೆ 


- ಮೇಲಿನಂತೆ 








ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ 


ಮಾರ್ಗೋಪಾಯ / ಚಟುವಟಿಕೆ 








2. 


ಡ) ಮನೋರಂಜಕ ಕವಾಯಿತು (Fancy drill) 
ಡಂಬೆಲ್‌ಗಳು (Cling 56ಗ69)ಕೈಗಳ ಸರಳ ಚಲನೆಗಳು: 
ಧ್ವಜಕವಾಯಿತು (4 ಸರಳ ವ್ಯಾಯಾಮಗಳು) 
ಇ) ಯೋಗಾಸನಗಳು : 1) ಪದ್ಮಾಸನ 2) ಸೂರ್ಯನಮಸ್ಕಾರ 
(ಹೆಚ್ಚಿನ ದಕ್ಬತೆಯೊಡನೆ) 
ಫ) ಪಾದಕವಾಯಿತು (Marching) 
ಮೂಲಭೂತ ಸ್ಥಿತಿಗಳು, ಬಲಕ್ಕೆ ಸರಿಪಡಿಸಿಕೊಳ್ಳುವುದು (ದಯನೆ 
ದೇಖೋ), ಕತ್ತನ್ನು ಮುಂದಕ್ಕೆ ತಿರುಗಿಸಿಕೊಳ್ಳೂವುದು 
(ಸಾಮನೇದೇಯೋ) ಕದಂಥಾಲ್‌ (Marking time) ಪೀಛೆ 
ಮೂಡ್‌ (ಹಿಂದಕ್ಕೆ ತಿರುಗುವುದು), ತೇಜ್‌ ಚಲ್‌ (ಶೀಘ್ರಗತಿಯ 
ಪಥಚಲನೆ Quick time marching ) ನಡೆಯುತ್ತಿರುವಾಗ 
ತಿರುಗುವುದು (Turning on the march) -ದಹಿನೆ ಘೂಮ್‌ 
(ಬಲಕ್ಕೆ ತಿರುಗು) ಬಾಂಯೆ ಘೂಮ್‌ (ಎಡಕ್ಕೆ ತಿರುಗು) ಪೀಛೆ ಮೂಡ್‌ 
(ಹಿಂದಕ್ಕೆ ತಿರುಗು) 
IV ಆಟಿಗಳು (Games) 
2.1.2.2 ತರಗತಿ ಅ) ಸುಲಭ ಆಟಗಳ ಕೌಶಲ್ಯಗಳು 
೩ರಲ್ಲಿದ್ದಂತೆ 1) ಕೊನೆಂಯ ಜೋಡಿ ಹೊರಗೆ ಹೋಗುವುದು 
(Last Couple out) 
2) ಸ್ಟ್ಯಾಡಲ್‌ ಬಾಲ್‌ 
(ಕಿಸಿಗಾಲು ಹಾಕಿ ನಿಂತು ಚೆಂಡು ಆಡುವುದು) 


-ಮೇಲಿನಂತೆ 


-ಮೇಲಿನಂತೆ 


- ಮೇಲಿನಂತೆ 


- ಆಟವನ್ನು ವಿವರಿಸಿ 
- ನಿಯಮಗಳ ಬಗ್ಗೆ ಮತ್ತು ಅಂಕಗಳಿಕೆಯ 
ಬಗ್ಗೆ ವಿವರಿಸುವುದು 

೧ 


- ಪದರ್ಶಿಸಿ 











ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೧೭ 














ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
3) ತೋಳಿಗೆ ತೋಳು ಸೇರಿಸಿ ಮುಟ್ಟುವ ಆಟ (1008 arm - ವಿದ್ಯಾರ್ಥಿಗಳನ್ನು ಆಡಲು ಬಿಡುವುದು 
tag) -ಶಿಕ್ಸಕ ಅಥವಾ ನಾಯಕನು 
4) ವೃತ್ತದ ಸುತ್ತ ಬೆನ್ನಟ್ಟುವುದು (Circle pursuit) ನಿರ್ಣಾಯಕನಾಗಿರಬೇಕು 


5) ಕಸ್‌, ಅಂಡ್‌ ಕಂಬಲ್‌ 
2 ಛ ೨ 

6) ಬ್ಲೈಂಡ್‌ ಮ್ಯಾನ್ಸ್‌ ಬಫ್‌ 

7) ಕಾಸ್‌ ಟ್ಯಾಗ್‌ (ಅಡ್ಡಡ್ಡ ಓಡಿ ಮುಟ್ಟುವ ಆಟ) 
J ಡಿಡಿ ಭೆ 

8) ಇಮಿಟೇಶನ್‌ ಟ್ಯಾಗ್‌ (ಅನುಕರಣ ಮುಚ್ಚಾಟ) 

ಬ) ಮಜಲು ಓಟದ ಆಟಗಳು (Relay games) 

1) ರಕ್ಟಣಾ ಮಜಲು ಓಟ (Rescue relay) 

2) ದೌಡೋಡುವುದು (Galloping) 

3) ಕಾಂಗರೂ ಮಜಲು 

4) ಬಾತುಕೋಳಿ ನಡಿಗೆ 

5) ಕಪ್ಪೆ ಜಿಗಿತ 

6) ಓಟದ ಮಜಲು 

ಕ) ಹೋರಾಡುವ ಆಟಗಳು (೮೦೧೧7೩೭1೪೮5) 

1) ಕಾಲಿನ ಕುಸ್ತಿ 

2) ವೃತ್ತದ ಒಳಗೆ ಎಳೆದುಕೊಳ್ಳುವುದು 

3) ವೃತ್ತದ ಹೊರಗೆ ದಬ್ಬುವುದು 

4) ಕಾಠಿ ಕುಸ್ತಿ (Wand Wrestle) 

















ಸಾಮರ್ಥ್ಯ 1 ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
V. ಮನೋರಂಜಕ ಚಟುವಟಿಕೆಗಳು 
ಅ) ಹತ್ತಿರದ ಸ್ಥಳಗಳಿಗೆ ಅಲ್ಬಕಾಲಾವದ್ಗಿಯ ಪ್ರವಾಸಗಳನ್ನು - ಇಡೀ ಶಾಲೆಗೆ ಅಥವಾ ತರಗತಿಗೆ 
ಮತ್ತು ವನಭೋಜನಗಳನ್ನು (Picnic) ಏರ್ಪಡಿಸಬೇಕು ಪ್ರವಾಸಗಳನ್ನು ಮತ್ತು ವನ 
ಭೋಜನಗಳನ್ನು ಏರ್ಪಡಿಸಬೇಕು 

ಬ) ಕಥಾಬಿನಯ-ಹಿಂದಿನ ತರಗತಿಯಲ್ಲಿದ್ದಂತೆ ಹೆಚ್ಚಿನ - ಪ್ರತೀ ವರ್ಷದ ಮೊದಲರ್ಧದಲ್ಲಿ 2 
ದಕ್ಬತೆಯೊಡನೆ ಮುಂದುವರಿಸುವುದು. ವನಭೋಜನಗಳನ್ನು ಮತ್ತು ಎರಡನೇಯ 
ಕ) ಗುಂಪು ಗೀತೆಗಳು-ಹಿಂದಿನ ತರಗತಿಯಲ್ಲಿದ್ದಂತೆ ಹೆಚ್ಚಿನ ಅರ್ಧದಲ್ಲಿ 2 ವನಭೋಜನಗಳನ್ನು 
ದಕ್ಬತೆಯೊಡನೆ ಮುಂದುವರಿಸುವುದು ಏರ್ಪಡಿಸುವುದು ಉತ್ತಮ 

ಆರೋಗ್ಯ ಶಿಕ್ಬಣ (4ನೇ ತರಗತಿ) - ಶಿಸ್ತು ಸುರಕ್ಸತೆ ಮತ್ತು (ಮಾನಸಿಕ 


ಹಾಗೂ ದೈಹಿಕ) ಆರೋಗ್ಯಗಳ ಕಡೆಗೆ 
ವಿದ್ಯಾರ್ಥಿಗಳ ಗಮನ ಸೆಳೆಯಬೇಕು 


VI ಅ) ಆಹಾರ 


3 3.1.3.2. ತರಗತಿ 1 1) ಆರೋಗ್ಯವಂತರಿಗೆ ಸೂಕ್ತವಾದ ಆಹಾರ ಮತ್ತು ದ ಸ್ಥಳೀಯವಾಗಿ ದೊರೆಯುವ ಆಹಾರ 
ರಲ್ಲಿದ್ದಂತೆ ರೋಗಿಗಳಿಗೆ ಸೂಕ್ತವಾದ ಆಹಾರಗಳ ನಡುವಿನ ಪದಾರ್ಥಗಳನ್ನು ಉಪಯೋಗಿಸಿ ಚರ್ಚಿಸಿ 
ವ್ಯತ್ಯಾಸಗಳನ್ನು ಗುರುತಿಸುವುದು ಮತ್ತು 
ತಿಳಿಯಪಡಿಸುವುದು. 


2) ಸ್ಥಳೀಯವಾಗಿ ದೊರೆಯುವ ಆಹಾರ ಪದಾರ್ಥಗಳ 
ಪೌಷ್ಟಿಕಾಂಶಗಳನ್ನು ಅರಿಯುವುದು ಮತ್ತುಆಹಾರವನ್ನು 
ದುಂದುಮಾಡುವುದು ತಪ್ಪಿಸುವ ವಿಧಾನಗಳ ಅರಿವನ್ನು 





ಮೂಡಿಸುವುದು. | ಪ್ರತಿಯೊಂದು ಪ್ರಸ್ತುತ ಸಂದರ್ಭದಲ್ಲಿ ಈ 
3) ಸರಿಯಾಗಿ ಆಹಾರವನ್ನು ಸೇವಿಸುವ ಸಲುವಾಗಿ ಈ ಅಭ್ಯಾಸಗಳಿಗೆ ಒತ್ತು ನೀಡುವುದು. 

ಕೆಳಗಿನ ಅಭ್ಯಾಸಗಳನ್ನು ಮಾಡಿಕೊಳ್ಳುವಂತೆ 

ತಿಳಿಯಪಡಿಸುವುದು 


ಅ) ನಿಗದಿಯಾದ ವೇಳೆಯಲ್ಲಿ ಆಹಾರ ಸೇವಿಸುವುದು 
ಮತ್ತು ಸಂತಸಚಿತ್ತರಾಗಿ ಚಿಂತೆಯಿಲ್ಲದೆ ಸಾವಧಾನವಾಗಿ 
ಆಹಾರ ಸೇವಿಸುವುದು. 








೨೦೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 








ಸಾಮರ್ಥ್ಯ 1 ಉಪಸಾಮರ್ಥ್ಯ 


ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 





ಬ) ಎರಡು ಊಟಗಳ ನಡುವೆ ಅತಿ ಕಡಿಮೆ (ತಿಂಡಿಗಳನ್ನು) 
ತಿನ್ನುವುದು 
ಕ) ಅತಿಯಾಗಿ ತಿನ್ನದಿರುವುದು 
ಡ) ಶಾಲೆಯಲ್ಲಿ ಮತ್ತು ಸಮುದಾಯದಲ್ಲಿ ಆಹಾರವನ್ನು ಧೂಳು ನೊಣ 
ಇತ್ಯಾದಿಗಳಿಂದ ಸಂರಕ್ಕಿಸಿಟ್ಟಿರುವ ವಿಧಾನಗಳನ್ನು 
ಗಮನಿಸುವುದು 
ಇ) ತರಕಾರಿ, ಆಹಾರ ಧಾನ್ಯ ಹಣ್ಣು ಇತ್ಯಾದಿಗಳನ್ನು ಬೆಳೆಯುವ 
ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮತ್ತು ಅಂತಹ 
ಚಟುವಟಿಕೆಗಳನ್ನು ವೀಕ್ಷಿಸುವುದು. 
ಬ) ನೀರು 
1) ಸುತ್ತಮುತ್ತಲಿನ ಪರಿಸರದಲ್ಲಿ ನೀರಿನ ಮೂಲಗಳನ್ನು -ಮೇಲಿನಂತೆ 
ಶುಚಿಯಾಗಿಡಲು ಅನುಸರಿಸುವ ಚಟುವಟಿಕೆಗಳನ್ನು ವೀಕ್ಸಿಸುವುದು 
2) ನೀರನ್ನು ಶುದ್ಧೀಕರಿಸಲು ಪಟಿಕ (ಗ1೬17) ಮತ್ತು ಪೊಟ್ಯಾಸಿಯಂ 
ಪರಮ್ಯಾಂಗನೇಟನ್ನು ಉಪಯೋಗಿಸುವುದು 
ಕ) ಗಾಳಿ-ಇಲ್ಲ 
ಡ) ವೈಯಕ್ತಿಕ ಆರೋಗ್ಯ 
1) ಈ ಕೆಳಗಿನ ಆರೋಗ್ಯದ ಅಭ್ಯಾಸಗಳನ್ನು ಮಾಡಿಕೊಳ್ಳುವುದು - ಮೇಲಿನಂತೆ 
ಅ) ಪ್ರತಿಸಲ ಕಕ್ಕನ್ಸಿಗೆ ಹೋಗಿ ಬಂದ ನಂತರ ಕೈಕಾಲುಗಳನ್ನು 
ತೊಳೆಯುವುದು 








ಸಾಮರ್ಥ್ಯ 1 ಉಪಸಾಮರ್ಥ್ಯ 


ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 





3.3 





ಸಮುದಾಯದ 
ಆರೋಗ್ಯವನ್ನು 
ಕಾಪಾಡುವಲ್ಲಿ ಒಬ್ಬನ 
ಪಾತ್ರದ ಅರಿವನ್ನು 

J 
ಮೂಡಿಸುವುದು 


ಬ) ಪ್ರತಿದಿನ ಸ್ನಾನ ಮಾಡುವುದು 

ಕ) ದಿನಕ್ಕೆರಡು ಸಲ ಹಲ್ಲುಜ್ಜುವುದು 

ಡ) ಪ್ರತಿ ದಿನಗಳ ಒಳ ಉಡುಪುಗಳನ್ನು ಒಗೆಯುವುದು 

ಇ) ಶುದ್ಧವಾದ ನೀರನ್ನು ಕುಡಿಯುವುದು 

ಫ) ಕುಳಿತುಕೊಳ್ಳುವ ಸ್ಥಳವನ್ನು ಶುಚಿ ಮಾಡುವುದು 

ಗ) ಬರಿಗಾಲಿನಿಂದ ಓಡಾಡದಿರುವುದು 

ಹ) ರೋಗ ನಿರೋಧತೆಗಾಗಿ ಇರುವ ಸೌಲಭ್ಯಗಳನ್ನು 
ಉಪಯೋಗಿಸಿಕೊಳ್ಳುವುದು 

ಐ) ಕಣ್ಣು ಚರ್ಮ ಇತ್ಯಾದಿಗಳ ಸಾಂಕ್ರಾಮಿಕ 
ರೋಗಗಳಿರುವವರ ಬಟ್ಟೆ ಇತ್ಯಾದಿಗಳನ್ನು ಉಪಯೋಗಿ 
ಸದಿರುವುದು 

ಇ. ಸಮುದಾಯದ ಆರೋಗ್ಯ ಮೇಲಿನಂತೆ 

1) ಶಾಲೆಯಲ್ಲಿನ ಶೌಚ ಸೌಲಭ್ಯವನ್ನು ಸೂಕ್ತವಾಗಿ 
ಉಪಯೋಗಿಸುವುದು ಮತ್ತು ಆ ರೀತಿ 
ಉಪಯೋಗಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದು 
ಹಾಗೂ ಅದನ್ನು ಉಪಯೋಗಿಸಿಕೊಳ್ಳಲು ಗೆಳೆಯರಿಗೆ 


ನೆರವಾಗುವುದು. 

2) ಶಾಲಾವರಣದ ಸ್ವಚ್ಚತೆಯ ಕಾರ್ಯದಲ್ಲಿ ಭಾಗವಹಿಸುವುದು - ಪ್ರತಿದಿನ ಪ್ರಾರ್ಥನೆಯ ನಂತರ ಸರದಿಯಂತೆ 
ಮತ್ತು ಆ ಚಟುವಟಿಕೆಯ ನಂತರ ಕೈಗಳನ್ನು ಒಂದೊಂದು ಗುಂಪು ಸ್ವಚ್ಛತೆಯ ಕಾರ್ಯವನ್ನು 
ತೊಳೆದುಕೊಳ್ಳುವುದು ಕೈಗೊಳ್ಳಬೇಕು. 

3) ಕೆಸರು, ಮರಳು ಇತ್ಯಾದಿಗಳನ್ನು ಉಪಯೋಗಿಸಿ ದ ಸ್ವಚ್ಚತೆಯ ಕಾರ್ಯದ ಒಂದು ಚಾರ್ಟನ್ನು 
ಸಾಮೂಹಿಕ ಮೂತ್ರವಿಸರ್ಜನೆಯ ಮತ್ತು ತಯಾರಿಸಬೇಕು ಮತ್ತು ಸರದಿಯಂತೆ 
ಮಲವಿಸರ್ಜನೆಯ ಸ್ಥಳಗಳನ್ನು ಶುದ್ಧವಾಗಿಡುವ ಪ್ರತಿಯೊಬ್ಬರೂ ಎಲ್ಲ ಅನುಭವಗಳನ್ನು 





ಕ್ರಮಗಳನ್ನು ಅನುಸರಿಸುವುದು. ಪಡೆಯುವಂತೆ ಆ ಚಾರ್ಟನ್ನು ಅನುಸರಿಸುವುದು. 














ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೧೯ 
ಸಾಮರ್ಥ್ಯ / ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ / ಚಟುವಟಿಕೆ 
4) ಸಮುದಾಯದ ಆರೋಗ್ಯಕ್ಕಾಗಿ ಗ್ರಾಮಪಂಚಾಯತಿಗಳು ಅನುಸರಿಸುವುದು 
ಅನುಸರಿಸುವ ಕ್ರಮಗಳನ್ನು ವೀಕ್ಷಿಸುವುದು. 
5) ಗಾಳಿಯಾಡಲು ಮತ್ತು ಬೆಳಕು ಬರುವುದಕ್ಕಾಗಿ ತರಗತಿಯ ಷ್ಠ ಗ್ರಾಮ ಪಂಚಾಯತಿಗಳಿಗೆ ಭೇಟಿ 
ಕಿಟಕಿಗಳನ್ನು ತೆರೆದಿಡುವುದು. ನೀಡುವುದು. 
VII. ಸುರಕ್ಬತಾ ಕ್ರಮಗಳು ಮತ್ತು ಪ್ರಥಮ ಚಿಕಿತ್ಸೆ - ಚಿತ್ರಗಳು, ಚಾರ್ಟುಗಳು ಮತ್ತು 
ನಿರಂತರ ನಿರ್ದೇಶನಗಳ ಮೂಲಕ 
4. ಉತ್ತಮ ಆರೋಗ್ಯ 1) ಬೆಂಕಿ, ನದಿ, ಬಾವಿ, ಹೊಂಡಗಳು, ವಿದ್ಯುಚ್ಛಕ್ತಿ ಮುಂತಾದ ಇತರ 


ಬೆಳೆಸಲು ಮತ್ತು 
ಕಾಪಾಡಲು ಸುರಕ್ಷತಾ 
ಕ್ರಮಗಳ ಮತ್ತು ಪ್ರಥಮ 
ಚಿಕಿತ್ಸೆಯ ಮಹತ್ವವನ್ನು 


ವಸ್ತುಗಳಿಂದ ಸುರಕ್ಸಿತವಾಗಿರುವಷ್ಟು ದೂರದಲ್ಲಿರುವುದು. 


2) ಹೆದ್ದಾರಿಗಳಲ್ಲಿ ರಸ್ತೆಗಳಲ್ಲಿ ಮತ್ತು ಓಣಿಗಳಲ್ಲಿ ಸುರಕ್ಸಿತ ಪಕ್ಕದಲ್ಲಿ 
(ಎಡ ಪಕ್ಕದಲ್ಲಿ) ನಡೆಯುವುದು. 

















ಅರಿಯುವುದು. 
4.1 ತನ್ನ ಸುತ್ತಲಿನ 3) ಚಾಕು, ಬ್ಲೇಡು, ಸೂಜಿ, ಒಡೆದ ಗಾಜಿನ ತುಂಡು, ಪಿನ್ನು ಮುಂತಾದ - ಮೇಲಿನಂತೆ 
ಕೆಡುಕುಂಟು ಮಾಡುವ ಚೂಪಾದ ವಸ್ತುಗಳ ಜೊತೆ 'ಆಟವಾಡದಿರುವುದು'. 
ಸನ್ನಿವೇಶಗಳ ಬಗ್ಗೆ ಮತ್ತು 4) ಹಾಳೆ, ಬಟ್ಟೆ ಮುಂತಾದವುಗಳಿಗೆ ಹತ್ತಿರ ಬೆಂಕಿ ಆರಿಸುವಾಗ ಪ್ರಥಮ 
ಆ ಬಗ್ಗೆ ತೆಗೆದು ಚಿಕಿತ್ಸೆಯ ಕ್ರಮಗಳನ್ನು ಉಪಯೋಗಿಸುವುದು. ಬೆಂಕಿಯಿಂದ 
ಕೊಳ್ಳಬೇಕಾದ ಸುಟ್ಟುಕೊಂಡಾಗ, ಬೊಬ್ಬೆಗಳೆದ್ದಾಗ, ಕೊಯ್ದುಕೊಂಡಾಗ, 
ಮುನ್ನೆಚ್ಚರಿಕೆಗಳ ಬಗ್ಗೆ ಹುಳುಗಳು ಕಡಿದಾಗ, ಕಣ್ಣಿನಲ್ಲಿ ಧೂಳು ಬಿದ್ದಾಗ ಪ್ರಥಮ ಚಿಕಿತ್ಸೆ 
ಮಗುವಿಗೆ ಅರಿವುಂಟು ನೀಡುವುದು. 
ಮಾಡುವುದು. 
4.2 ಪ್ರಥಮ ಚಿಕಿತ್ಸೆಗೆ ಹೆಚ್ಚಿನ ಮಟ್ಕದ ಪ್ರಥಮ ಚಿಕಿತ್ಸೆ ಹಿರಿಯರಿಗೆ ನೆರವು ನೀಡುವುದು. 
ಸಂಬಂದಿಸಿದಂತೆ ಪೂರಕ 
ಚಟುವಟಿಕೆಗಳ ಪರಿಚಂಯ 
ಮಾಡಿಕೊಡುವುದು. 
- ತರಗತಿವಾರು ದೈಹಿಕ ಶಿಕ್ಸಣ ಮತ್ತು ಆರೋಗ್ಯ ಶಿಕ್ಷಣ ಪಠ್ಯವಸ್ತು (ತರಗತಿ-5) 
ಸಾಮರ್ಥ್ಯ! ಉಪಸಾಮರ್ಥ್ಯ ದೈಹಿಕ ಶಿಕಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ಏವರ ಮಾರ್ಗೋಪಾಯ)! ಚಟುವಟಿಕೆ 
1) ಅನೌಪಚಾರಿಕ ಚಟುವಟಿಕೆಗಳು 
ಉಪಘಟಕ 1 ಸ್ವತಂತ್ರ ಚಲನೆ (08) 
ವ್ಯಾಯಾಮ ಪಟ್ಟಿ-1 
1) ದೈಹಿಕವಾಗಿ 1) ಪೀಠಿಕಾ ರೂಪ: ಸ್ವತಂತ್ರವಾಗಿ ಹಗ್ಗದ ಸಹಾಯದಿಂದ ಶಿಕ್ಬಕರ ಮಾರ್ಗದರ್ಶನದಲ್ಲಿ ಮಕ್ಕಳು ಕಲಿತು, 
ಮಾನಸಿಕವಾಗಿ ಜಿಗಿಯುವುದು. ನಂತರ ಸೀಟಿಗೆ ಅನುಗುಣವಾಗಿ ಮಾಡುವುದು. 
ಸಾಮಾಜಿಕವಾಗಿ ಮತ್ತು 
ಅಧ್ಯಾತ್ಮಿಕವಾಗಿ 2) ಕೈಗಳಿಗೆ: (ಕೈಗಳು ಪಕ್ಕಕ್ಕೆ ಚಾಚಿರಲಿ) ಕೈಗಳನ್ನು 
ಸದೃಢವಾಗಿ ಬೆಳೆಯುವಂತೆ ವೃತ್ತಾಕಾರವಾಗಿ ತಿರುಗಿಸಬೇಕು. 
ಅಬ್ಬಿವೃದ್ಧಿಗೊಳಿಸುವುದು. 
2) ದೈಹಿಕ ಸಾಮರ್ಥ್ಯದಲ್ಲಿ 3) ಸೊಂಟಕ್ಕೆ: ಅ)ಕಾಲುಗಳನ್ನು ಕತ್ತರಿ ಹಾಕಿಕೊಂಡು ಪ್ರತಿಯೊಂದು ವ್ಯಾಯಾಮವನ್ನು ಶಿಕ್ಬಕರು 
ಕೈಗಳಿಗೆ ವ್ಯಾಯಾಮ ಕೂಡುವುದು. ಸೊಂಟ ಮತ್ತು ಕತ್ತನ್ನು ತಿರುಗಿಸುತ್ತಕೈಗಳನ್ನು ಮಕ್ಕಳಿಗೆ ತೋರಿಸಿ ನಂತರ ಅವರ 
ತೂಗಾಡಿಸಿಕೊಂಡು ಹಿಂದಕ್ಕೆ ನೋಡುತ್ತಾ ನೆಲವನ್ನು ಮಾರ್ಗದರ್ಶನದಂತೆ ಮಕ್ಕಳು ಮಾಡುವರು. 
ಮುಟ್ಟಬೇಕು. 
3) . ಸೊಂಟಕ್ಕೆ ವ್ಯಾಯಾಮ ಬ) ಪಾದಗಳನ್ನು ದೂರವಿಟ್ಟರಬೇಕು. ಒಬ್ಬರಿಗೊಬ್ಬರು ಒಂದು -ಅದೇ- 
ಮಾಡುವುದರಿಂದ ಸೊಂಟ ಗಜದೂರದಲ್ಲಿ ವಿರುದ್ಧ ದಿಕ್ಕುಗಳಿಗೆ ಮುಖ ಮಾಡಿ ನಿಂತು 
ಬಲಗೊಳ್ಳುವುದು. ದೇಹವನ್ನು ಮುಂದಕ್ಕೆ ಬಗ್ಗಿಸಿ, ಕಾಲುಗಳ ಮಧ್ಯಭಾಗದಿಂದ 
ಟಿನ್ನಿಸ್‌ ಚೆಂಡನ್ನು ಒಬ್ಬರಿಗೊಬ್ಬರು ಕೊಡುವುದು. ಬೆನ್ನನ್ನು 
ಕಮಾನಿನಂತೆ ಬಗ್ಗಿಸಿ, ಎರಡೂ ಕೈಗಳಿಂದ ಚೆಂಡನ್ನು ತಲೆಯ 
ಮೇಲಿನಿಂದ ಕೂಡುವುದು. 
4) ಪಾದಗಳಿಗೆ ವ್ಯಾಯಾಮ. 4) ಕಾಲುಗಳಿಗೆ: (ಹಸ್ತಗಳಿಂದ ಸೊಂಟವನ್ನು ಹಿಡಿದಿರಬೇಕು) 
5) ಸಮತೋಲನ ಪಾದಗಳನ್ನು ದೂರವಿಟ್ಟು ತಾಳಬದ್ಧವಾಗಿ ಜಿಗಿಯುತ್ತಿರಬೇಕು. -ಅದೇ- 























೨೦೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 
ಸಾಮರ್ಥ್ಯ/ ಉಪಸಾಮರ್ಥ್ಯ ದೈಹಿಕ ಶಿಕ್ಷಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ ಮಾರ್ಗೋಪಾಯ/ ಚಟುವಟಿಕೆ 
5) ಸಮತೋಲನ: ಮುಂದಕ್ಕೆ ಬಾಗಿ, ಕೈಗಳಿಂದ ಕಾಲಿನ 
ಹದಡುಗಳನ್ನು ಹಿಡಿದು ನಡೆಯಬೇಕು. 
ವ್ಯಾಯಾಮ ಪಟ್ಟಿ-2 
1) ತಲೆಗೆ ವ್ಯಾಯಾಮ 1) ಪೀಠಿಕಾ ರೂಪ: ವೃತ್ತದ ಮೇಲೆ ಓಡುತ್ತಾ ತಲೆಯಿಂದ ಶಿಕ್ಸಕರು ಮೊದಲು ಮಕ್ಕಳಿಗೆ ವಿಷಯವನ್ನು 
ಅಂದರೆ ಹಣೆಯ ಮೇಲ್ಭಾಗದಿಂದ ಚೆಂಡನ್ನು ಮೇಲು ಮೇಲಕ್ಕೆ ಸ್ವತ: ಮಾಡಿ ತಿಳಿಸಿ ಮಕ್ಕಳಿಂದ 
ತಳ್ಳಲು ಪ್ರಯತ್ನಿಸುವುದು. ಮಾಡಿಸುವುದು. 
2) ಕೈಗಳಿಗೆ ವ್ಯಾಯಾಮ 2) ಕೈಗಳಿಗೆ: (ಜೊತೆ ಜೊತೆಯಾಗಿ ಬಲಗೈಗಳನ್ನು 
ಸೇರಿಸಿರಬೇಕು). ಜೊತೆಗಾರನನ್ನು ತಮ್ಮ ಕಡೆಗೆ 
ಎಳೆದುಕೊಳ್ಳಲು ಪ್ರಯತ್ನಿಸಬೇಕು. ಇದೇ ರೀತಿ ಎಡಗೈಯನ್ನು 
ಹಿಡಿದು ಎಳೆಯಲು ಅಭ್ಯಾಸ ಮಾಡಬಹುದು. 
3) . ಸೊಂಟಕ್ಕೆ ವ್ಯಾಯಾಮ 3) ಸೊಂಟಕ್ಕೆ: ಅ) (ಮೊಣಕಾಲುಗಳನ್ನು ಊರಿರಬೇಕು) -ಅದೇ- 
ಸೊಂಟವನ್ನು ಮುಂದಕ್ಕೆ ಬಗ್ಗಿಸಿ ಕೈಗಳನ್ನು ನೆಲಕ್ಕೆ 
ತಾಕಿಸಿರಬೇಕು. ಭುಜದ ಭಾಗವನ್ನು ಸಾಧ್ಯವಾದಷ್ಟು ಅಗಲ 
ಮಾಡಿರಬೇಕು) ಕೈಗಳನ್ನು ನೇರವಾಗಿರಿಸಿಕೊಂಡು ಎದೆಯ 
ಭಾಗವನ್ನು ತಾಳಬದ್ಧವಾಗಿ ಮುಂದಕ್ಕೆ ತಳ್ಳಬೇಕು 
ಬ) (ಕಾಲುಗಳನ್ನು ದೂರವಿಟ್ಟಿರಬೇಕು) ಸೊಂಟವನ್ನು ಒಂದು ಮೇಲಿನಂತೆ 
ಪಕ್ಕದಿಂದ ಮತ್ತೊಂದು ಪಕ್ಕಕ್ಕೆ ಬಾಗಿಸಬೇಕು. 
4) ಕಾಲುಗಳಿಗೆ ವ್ಯಾಯಾಮ 4) ಕಾಲುಗಳಿಗೆ: ಒಂದಾದ ಮೇಲೊಂದು ಮೊಣ ಕಾಲುಗಳನ್ನು ಕುಪ್ಪಳಿಸುವುದು ಮತ್ತು ಜಿಗಿಯುವುದರ ಬಗ್ಗೆ 
ಮಾಡುವುದರಿಂದ ಮೇಲಕ್ಕೆತ್ತುವ ನಿಂತಲ್ಲಿಯೇ ಕುಪ್ಪಳಿಸುವುದು. ಶಿಕ್ಬಕರು 
ಕಾಲುಗಳಿಗೆ ಶಕ್ತಿಯು 
ದೊರೆಯುತ್ತದೆ 
ಮೊದಲು 5) ಸಮತೋಲನ: (ವಿಮಾನದ ರೀತಿ) ಒಂದು ಕಾಲ ಮೇಲೆ ಮಾಡಿ ತೋರಿಸುವುದು ಹಾಗೂ ಶಿಕ್ಷಕರು 
ನಿಂತು ಮತ್ತೊಂದು ಕಾಲನ್ನು ಹಿಂದಕ್ಕೆ ನೇರ ಮಾಡಿ ಕೈಗಳನ್ನು 
ಮಾರ್ಗದರ್ಶನದಿಂದ ಪಕ್ಕಕ್ಕೆ ಚಾಚಿ ಮಕ್ಕಳು ಮಾಡುವುದು. 
ಸಾಮರ್ಥ್ಯ/ ಉಪಸಾಮರ್ಥ್ಯ ದೈಹಿಕ ಶಿಕ್ಷಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ ಮಾರ್ಗೋಪಾಯ/ ಚಟುವಟಿಕೆ 





4) 





ಸೊಂಟಕ್ಕೆ ವ್ಯಾಂಯಾಮ ಇದರಿಂದ 
ಸೊಂಟವು ಬಲಗೊಳ್ಳುವುದು. 


ಕಾಲುಗಳಿಗೆ ವ್ಯಾಯಮ 
ಮಾಡುವುದರಿಂದ 
ಮೊಣಕಾಲುಗಳಿಗೆ ವಿವಿಧ 
ರೀತಿಯಲ್ಲಿ ವ್ಯಾಯಾಮ 
ದೊರಕಿ ಮೊಣಕಾಲುಗಳ 


ಅಬ್ಬಿವೃದ್ಧಿಗೊಳಿಸುವುದು. 


ಸೊಂಟವನ್ನು ಮುಂದಕ್ಕೆ ಬಾಗಿಸಿ ಸಮಾನಾಂತರ ಸ್ಥಿತಿಯಲ್ಲಿ ನಿಲ್ಲುವುದು. 


ವ್ಯಾಯಾಮ ಪಟ್ಟಿ-3 


1) ಪೀಠಿಕಾ ರೂಪ: ಸ್ವತಂತ ವಾಗಿ ಕುಪ್ಪಳಿಸುವುದು. ಸ್ನತಂತವಾಗಿ ಹೆಣ್ಣೆ 
ಪ ವ 2 ಜ 


ಇಡುವುದು ಮತ್ತು ಸ್ವತಂತ್ರವಾಗಿ ಜಿಗಿಯುವುದು. 

2) ಕೈಗಳಿಗೆ: ಕೈಗಳನ್ನು ಮಡಿಚುವುದು ಮತ್ತು ಮೇಲಕ್ಕೆತ್ತಿ ನೇರ 
ಮಾಡುವುದು. 

ಸೊಂಟಕ್ಕೆ: ಅ) (ಪಾದಗಳನ್ನು ದೂರವಿಟ್ಟುಕೊಂಡು ನಿಲ್ಲುವುದು) 
ಕಮಾನಿನ ಆಕಾರದಲ್ಲಿ ಬೆನ್ನನ್ನು ಬಾಗಿಸಿ ಕೈಗಳನ್ನು ಬಲಭಾಗಕ್ಕೆ 


ಅ) ಶಿಕ್ಬಕರು ಮೊದಲು ಮಾಡಿ 
ತೋರಿಸಿ ಮಕ್ಕಳಿಂದ ಮಾಡಿಸುವುದು. 


ತಿರುಗಿಸುತ್ತ ಸೊಂಟವನ್ನು ಸಡಿಲಬಿಟ್ಟು ಮುಂದಕ್ಕೆ ಬಾಗುವುದು. ಇದೇ 





ರೀತಿ ವಿರುದ್ಧ ದಿಕ್ಕಿನಿಂದ ಮಾಡುವುದು. ಪದೇ ಪದೇ ಮಾಡುವುದು. 

ಬ) (ಬಲಗೈಯನ್ನು ಹಸ್ತವೂ ಭೂಮಿಗೆ ಅಬ್ಬಿಮುಖವಾಗಿರುವಂತೆ ಮುಂದೆ 
ಚಾಚುವುದು.) 

ಮೊಣಕಾಲನ್ನು ಬಗ್ಗಿಸದೆ, ಎಡಗಾಲಿನಿಂದ ಚಾಚಿದ ಕೈಗೆ ತಾಗುವಂತೆ 
ಒದೆಂಯಬೇಕು. ಇದೇ ರೀತಿ ಮತ್ತೊಂದು ಕೈ ಹಾಗೂ ಕಾಲಿನಿಂದ 
ಮಾಡುವುದು. ಆದಷ್ಟು ಎತ್ತರಕ್ಕೆ ಕಾಲನ್ನು ಎತ್ತಿ ಚಾಚಿದ ಕೈಗೆ 
ತಾಕಿಸಬೇಕು. 


4) ಕಾಲುಗಳಿಗೆ: ಎಣಿಕೆ ಪ್ರಕಾರ ಜಿಗಿದು ಕಾಲುಗಳನ್ನು 

ಅಗಲಿಸಿ, ನೆಲದ ಮೇಲೆ ಮೊಣಕಾಲುಗಳನ್ನು ಮಣಿಸಿ ಬೆನ್ನನ್ನು ಬಾಗಿಸಿ 
ಅರ್ಥ ಕುಳಿತುಕೊಳ್ಳುವುದು. (ಕ್ರೌಚ್‌ ಸ್ಥಿತಿ) ಪದೇ ಪದೇ ಇದೇ ರೀತಿ 
ಜಿಗಿಯುತ್ತಿರುವುದು. 


-ಅದೇ- 


4) ಶಿಕ್ಚಕರ ಮಾರ್ಗದರ್ಶನದಲ್ಲಿ 
ಮಕ್ಕಳು ಮಾಡುವುದು. 








ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಓ, ೨೦೦೭ 


೨೦೨೧ 








ಸಾಮರ್ಥ್ಯ / ಉಪಸಾಮರ್ಥ್ಯ 


ದೈಹಿಕ ಶಿಕ್ಷಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ 


ಮಾರ್ಗೋಪಾಯ / ಚಟುವಟಿಕೆ 





5) ಸಮತೋಲನವನ್ನು 
ಕಾಪಾಡುವುದು. 


1) ವೇಗದ ಓಟದ ಮೂಲಕ 


5) ಸಮತೋಲನ : ಒಂದು ಕಾಲ ಮೇಲೆ ನಿಂತು. ಮತ್ತೊಂದು ಕಾಲಿನ 
ಮಂಡಿಯನ್ನು ಎತ್ತಿ ಎರಡೂ ಕೈಗಳಿಂದ ಹಿಡಿದು, ಮೇಲಕ್ಕೆ ಜಿಗಿದು 
ತಿರುಗುವುದು ಕೈಗಳನ್ನು ಬಿಡಬಾರದು ಆಯ ತಪ್ಪದಂತೆ ಇರಬೇಕು. 
ಉಪಘಟಕ 2 ಅದ್ಭುತ ಶಕ್ತಿ ಪ್ರದರ್ಶನ, ಉರುಳುವುದು (4 ಅವದಿ) 
1) (ಜೋಡಿಯಾಗಿ) ಕಪ್ಪೆಯಂತೆ ಕುಪ್ಪಳಿಸಿ ಉರುಳುವುದು. 

2) ಮೂರುರುಳು ಉರುಳುವುದು (ಮೂರು ಮಂದಿ ಒಟ್ಟಿಗೆ) 

3) ಜಿಗಿದು ಉರುಳುವುದು. 

4) ಎರಡು ಬಾರಿ ಉರುಳುವುದು (ಒಂಟಿಯಾಗಿ ಮತ್ತು ಜೋಡಿಯಾಗಿ) 
5) ಬೆನ್ನ ಮೇಲೆ ಹಿಂದಕ್ಕೆ ಉರುಳುವುದು. 

ಘಟಕ 2 ಮೇಲಾಟಗಳು ಉಪಘಟಕ 1 ಮೇಲಾಟ 

ಅ) 100 ಮೀ.ಓಟ: 100 ಮೀ ಓಟಿವು ಆರಂಭದಿಂದ 
ಮುಕ್ತಾಯದವರೆಗೆ ಪರಮವೇಗದಿಂದ ಓಡುವ ಓಟವಾಗಿದೆ. 
ವೇಗದ ಓಟದ ತಂತ್ರ: ಇದನ್ನು ಮೂರು ಭಾಗಗಳಲ್ಲಿ 


5) ಸಮತೋಲನ ಯಾವ ರೀತಿ ದೊರಕುತ್ತದೆ 
ಎಂಬುದನ್ನು ಶಿಕ್ಷಕರು ಮಕ್ಕಳಿಗೆ ಮನವರಿಕೆ 
ಮಾಡುವುದು. 

ಮೇಲಾಟಗಳ ಬಗ್ಗೆ ಮಕ್ಕಳಿಗೆ ಶಿಕ್ಷಕರು 
ಉತ್ತಮ ತರಬೇತಿ ನೀಡುವುದರ ಮೂಲಕ 
100ಮೀ. ಓಟದ ಕೌಶಲ್ಯತೆಗಳನ್ನು ಮಕ್ಕಳಿಗೆ 
ತಿಳಿಸುವುದು. 


ಆರಂಭದ ಓಟಿದ ಬಗ್ಗೆ ಶಿಕ್ಷಕರು ಮಕ್ಕಳಿಗೆ 














ದೈಹಿಕ ಬೆಳವಣಿಗೆಯನ್ನು ವಿಂಗಡಿಸಬಹುದು. ತಿಳುವಳಿಕೆ ನೀಡುವುದು. 
ಉತ್ತಮಪಡಿಸುವುದು. 1) ಆರಂಭ 2) ವೇಗ 3) ಮುಕ್ತಾಯ 
1) ಆರಂಭ: ವೇಗದ ಓಟಗಳಲ್ಲಿ ಆರಂಭವು ಅತ್ಯಂತಮುಖ್ಯ ಮೇಲಿನಂತೆ 
ಹಂತವಾಗಿದೆ. ತುಪಾಕಿ ಇಲ್ಲವೆ ಪ್ರಾರಂಬಿಕ ಕಟ್ಟಿಗೆಯ ಹಲಗೆಯ 
ಸಪ್ಪಳದೊಂದಿಗೆ ಚಲನೆ ಆರಂಬಿಸಿ ಅತೀ ಅಲ್ಫಾವದಿಯಲ್ಲಿಯೇ ಅತೀ ಮೇಲಿನಂತೆ 
ಹೆಚ್ಚು ವೇಗವನ್ನು ಪಡೆಯುಬೇಕಾಗುತ್ತದೆ. ಆರಂಬಿಸುವ ಸ್ಥಿತಿಗಳಲ್ಲಿ 
ಮೂರು ವಿಧಾನಗಳಿವೆ. 
ಸಾಮರ್ಥ್ಯ 1 ಉಪಸಾಮರ್ಥ್ಯ ದೈಹಿಕ ಶಿಕಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ ಮಾರ್ಗೋಪಾಯ / ಚಟುವಟಿಕೆ 
1) ಬಂಚ, 2) ಮಧ್ಯಮ, 3) ದೀರ್ಫ್ಥ, ವೇಗದ ಓಟಗಳನ್ನು ನಿಂತ ಮೇಲಿನಂತೆ 


ದೇಹವು ಶಕ್ತಿಯುತವಾಗಿ 
ಇರುವುದು ಹಾಗೂ ಉತ್ತಮ 
ಫಲಿತಾಂಶ ಮಾಡುವುದು 
ನೆರವಾಗುವುದು 


ದೇಹದಾರ್ಥತೆಯನ್ನು ಉತ್ತಮ 
ಪಡಿಸುವುದು 


ಸ್ಥಿತಿಯಿಂದ ಆರಂಬ್ಲಿಸುವುದಕ್ಕಿಂತ ನೆಲಕ್ಕೆ ಸಮವಾಗಿ ಬಾಗಿದ 
ಸ್ಥಿತಿಯಿಂದ ಆರಂಬಿಸುವುದು ಹೆಚ್ಚು ಸೂಕ್ತ. 

ಬಂಚ: ಬಲಗಾಲ ಮೊಣಕಾಲನ್ನು ಮುಂದೆ ಸರಿಸಿ ಎಡಗಾಲಿನ 
ಹಿಮ್ಮಡಿಯ ಹತ್ತಿರ ಬಲಗಾಲದ ತುದಿಗಾಲನ್ನು ಇಡಬೇಕು ಸೆಟ್‌ 


ಸ್ಥಿತಿಗೆ ಬಂದಾಗ ಸೊಂಟವು ಭುಜಗಳ ಮಟ್ಟಕ್ಕಿಂತ ಮೇಲಕ್ಕೆ ಇರುವುದು 


ಇದು ಗಿಡ್ಡ ಓಟಗಾರರಿಗೆ ಅನುಕೂಲವಾಗಿರುವುದು. 





ಮಧ್ಯಮ: ಬಲಗಾಲ ಮೊಣಕಾಲನ್ನು ಸ್ವಲ್ಪ ಹಿಂದೆ ಸರಿಸಿ, ಎಡಪಾದದ 
ಮಧ್ಯ ಭಾಗದ ಹತ್ತಿರ ಇಡಬೇಕು. 'ಸೆಟ್‌' ಸ್ಥಿತಿಗೆ ಬಂದಾಗ ಸೊಂಟವು 


ಭುಜಗಳ ಮಟ್ಟಕ್ಕಿಂತ ಸ್ವಲ್ಪ ಮೇಲೆ ಬರುವುದು ಇದು ಮಧ್ಯಮರಿಗೆ 
ಅನುಕೂಲ, 


ದೀರ್ಫ: ಬಲ ಮೊಣಕಾಲನ್ನು ಸ್ವಲ್ಪ ಹಿಂದೆ ಸರಿಸಿ ಎಡಪಾದದ 





ಮಧ್ಯಭಾಗದ ಹತ್ತಿರ ಸ್ವಲ್ಪ ಹಿಂದೆ ಇಡಬೇಕು. 'ಸೆಟ್‌' ಸ್ಥಿತಿಗೆ ಬಂದಾಗ 


ಥಿ 
ಸೊಂಟವು ಭುಜಗಳ ಮಟ್ಟಕ್ಕೆ ಬರುವುದು ಇದು ಹೆಚ್ಚು 


ಎತ್ತರವಿದ್ದವರಿಗೆ ಅನುಕೂಲ. 
ಅದಿಕ ಶಕ್ತಿಯುಳ್ಳ ಕಾಲನ್ನು ಮುಂದೆ ಇಡಬೇಕು. ಇದನ್ನು 


ತಿಳಿದುಕೊಳ್ಳಲು ಮೂರರಿಂದ ನಾಲ್ಕು ಸಲ ಉದ್ದ ಜಿಗಿತ ಮಾಡಬೇಕು. 


ಯಾವ ಕಾಲಿನಿಂದ ಜಿಗಿಯುವಿರೋ ಅಂದರೆ ಓಡಿ ಬಂದು ಜಿಗಿಯುವ 
ಮುನ್ನ ಸಾಮಾನ್ಯವಾಗಿ ಯಾವ ಕಾಲನ್ನು ಊರುವಿರೋ ಮತ್ತು 


ಉತ್ತಮವಾಗಿ ಜಿಗಿಯುವಿರೋ ಆ ಕಾಲು ಅದಿಕ ಶಕ್ತಿಯುಳ್ಳದ್ದು ಎಂದು 


ತಿಳಿಯಬೇಕು. 


ವೇಗ: ಸಾಮಾನ್ಯ ಓಟಗಾರನು ಪ್ರಾರಂಬಿಕ ಗೆರೆಯಿಂದ 15, 20 ಮೀ. 


ಇವುಗಳ ಬಗ್ಗೆ ಶಿಕ್ಷಕರು ಮಕ್ಕಳಿಗೆ ಉತ್ತಮ 
ಮಾರ್ಗದರ್ಶನ ನೀಡಿ (ತರಬೇತಿ ನೀಡಿ) 
ಅವರಿಂದ ಮಾಡಿಸುವುದು. 

ಮೇಲಿನಂತೆ 


ಉತ್ತಮ ವೇಗಕ್ಕೆ ಪ್ರೇರಕ ಇದರ ಬಗ್ಗೆ 
ಶಿಕ್ಷಕರು ಮಕ್ಕಳಿಗೆ ತಿಳಿಸುವುದು. 


ಶಿಕ್ಷಕನ ಮಾರ್ಗದರ್ಶನದಲ್ಲಿ ಮಕ್ಕಳು 
ಅಭ್ಯಾಸ ಮಾಡುವುದು. 


-ಅದೇ- 


ಅಂತರದಲ್ಲಿ ತನ್ನ ಅತ್ಯದಿಕ ವೇಗವನ್ನು ಮುಟ್ಟುವುದು. ಈ ಅಂತರದಲ್ಲಿ 


ಹೆಜ್ಜೆಗಳು ಕಮವಾಗಿ ಉದ್ದವಾಗುವುವು. ಮೊಣಕಾಲುಗಳನ್ನು ಎತಿ 
ಜ J ೦ — 
ತೊಡೆಗಳು ನೆಲಕ್ಕೆ 








೨೦೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 








ಸಾಮರ್ಥ್ಯ / ಉಪಸಾಮರ್ಥ್ಯ ದೈಹಿಕ ಶಿಕ್ಷಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ ಮಾರ್ಗೋಪಾಯ / ಚಟುವಟಿಕೆ 





ಸಮಾಂತರವಾಗುವಂತೆ ಮೇಲೆ ತರಬೇಕು ಅತೀ ಚಿಕ್ಕ ಹಾಗೂ ಅತೀ ಉದ್ದ 
ಹೆಜ್ಜೆಗಳನ್ನು ಇಡುವ ಅಗತ್ಯವಿಲ್ಲ ನೆಲವನ್ನು ಮುಂಗಾಲುಗಳಿಂದ ಒತ್ತುತ್ತ 

- ಅದೇ - ಮುನ್ನುಗ್ಗಬೇಕು. ಕೈಗಳನ್ನು ಮೊಳಕೈಗಳಿಂದ ಮಣಿಸಿ ಹಿಡಿದು ರಭಸದಿಂದ 
ಹಿಂದೆ-ಮುಂದೆ ಬೀಸುತ್ತಿರಬೇಕು. 
ಮುಕ್ತಾಯ: ವೇಗವನ್ನು ಕುಂಠಿತಗೊಳಿಸದೆ ಪರಮ ವೇಗದಲ್ಲಿ 
ಮುಕ್ತಾಯದ ಗೆರೆಯನ್ನು ದಾಟಬೇಕು.ಮುಕ್ತಾಯದ ಗೆರೆ ಹತ್ತಿರ ಬಂದಾಗ 
ಎದೆಯ ಭಾಗವನ್ನು ಮುಂದಕ್ಕೆ ನೂಕಲು ಪ್ರಯತ್ನಿಸಬೇಕು. ಮುಕ್ತಾಯದ 
ಗೆರೆದಾಟಿದ ನಂತರ ವೇಗವನ್ನು ಕ್ರಮೇಣ ತಗ್ಗಿಸಬೇಕು. 

: ಎತ್ತರ ಜಿಗಿತ ಗಂಡು ಮಕ್ಕಳಿಗೆ : 

ದೇಹದ ಸಮತೋಲ ಕೇಂದ್ರವನ್ನು ಎತ್ತಿ ಅಡ್ಡಕೋಲನ್ನು ದಾಟಿಸುವ 
ಕಲೆಯೇ ಎತ್ತರ ಜಿಗಿತ ಈ ಕೇಂದ್ರವು ನಾಬಿಯ ಸುತ್ತಲೂ ಇದೆ. ಕತ್ತರಿಗಾಲು 
ವಿಧಾನದಲ್ಲಿ ಈ ಕೆಂದ್ರವು ಅಡ್ಡಕೋಲಿನಿಂದ 20 ರಿಂದ 24 ಸೆಂ.ಮೀ. 
ಎತ್ತರವಿರುವುದು ಉಳಿದ ವಿಧಾನಗಳಲ್ಲಿ ಅದು ಕೋಲಿನ 
ಸಮೀಪವಿರುವುದು. ಎತ್ತರ ಜಿಗಿತವನ್ನು ಮೂರು ಹಂತಗಳಲ್ಲಿ ಅಭ್ಯಾಸ 
ಮಾಡುವುದು. 

-ಅದೇ- 1) ಓಡಿ ಬರುವುದು, 2) ಉಡ್ಡಾಣ, 3) ಇಳಿಯುವುದು. - ಮೇಲಿನಂತೆ - 
ಓಡಿ ಬರುವುದು: ಅಡ್ಡಕೋಲಿನ ಸ್ವಲ್ಪ ದೂರದಿಂದ ಓಡುವ ವ್ಯಕ್ತಿಯು ತಡೆ, 
ತಡೆದು ಓಡುತ್ತಾ ಅಡ್ಡಕೋಲಿನ ಕಡೆಗೆ ಬರಬೇಕು. 
ಉಡ್ಡಾಣ : ಶಕ್ತಿಯುತ ಕಾಲಿನಿಂದ ನೆಲವನ್ನು ರಭಸದಿಂದ ಮೆಟ್ಟಿ ನಾಬ್ಲಿಯ 
ಭಾಗದಿಂದ ಅಡ್ಡಕೋಲಿನ ಮೇಲ್ಭಾಗಕ್ಕೆ ನೆನೆಯಬೇಕು. ಕೈಗಳನ್ನು 
ಮೇಲ್ಮುಖ ಹಿಡಿದಿರಬೇಕು. 











ಸಾಮರ್ಥ್ಯ 1 ಉಪಸಾಮರ್ಥ್ಯ ದೈಹಿಕ ಶಿಕ್ಷಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ ಮಾರ್ಗೋಪಾಯ / ಚಟುವಟಿಕೆ 
ಕೈಗಳಿಗೆ ಶಕ್ತಿ ತುಂಬುವುದು ಹಾಗೂ ಇಳಿಯುವುದು: ಎರಡೂ ಕಾಲಿನಿಂದ ಅಥವಾ ಭುಜದ ಹಿಂದಿನ ಶಿಕ್ಷಕನು ಆದಷ್ಟು ಮಟ್ಟಿಗೆ ಜಿಗಿತದ 
ಕಾಲುಗಳಿಗೆ ಶಕ್ತಿಯು ತುಂಬುವುದು. ಭಾಗದಿಂದ ಜಿಗಿತದ ಕಣದಲ್ಲಿ ದೇಹವನ್ನು ಇಳಿಸಬೇಕು. ಈ ತಿಳುವಳಿಕೆ ನೀಡುವುದರ ಮೂಲಕ ಮಕ್ಕಳು 
ಸ್ಥಿತಿಯಲ್ಲಿ ಶರೀರದ ಸಮತೋಲನವನ್ನು ಕಾಯಬೇಕು ಇದರಲ್ಲಿ ಹೆಚ್ಚಾಗಿ ಭಾಗವಹಿಸುವಂತೆ 
ಮಾಡುವುದು. 


ಸೂಚನೆ: ಎತ್ತರ ಜಿಗಿತವನ್ನು ರೂಡಿ ಮಾಡಿಸುವಾಗ ಸಾಕಷ್ಟು 

ಪ್ರಾರಂಬಿಕ ವ್ಯಾಂಯಾಮಗಳನ್ನು ಮಾಡಿಸಬೇಕು ಮತ್ತು 

ಅಡ್ಡ ಕೋಲನ್ನು ಜಿಗಿಯುವ ರೂಡಿಯಲ್ಲಿ ಕಡಿಮೆ ಎತ್ತರದಿಂದ 

ಪ್ರಾರಂಬಿಸಿ ಅಡ್ಡಕೋಲಿನ ಎತ್ತರವನ್ನು ಕ್ರಮೇಣವಾಗಿ ಎತ್ತರಿಸುತ್ತ 

ಹೋಗಬೇಕು. ಜಿಗಿಯುವ ಕಣದ ಎದುರಿಗೆ ಯಾರೂ 

ಕೂಡ್ತಬಾರದು. 

ಉದ್ದ ಜಿಗಿತ: ಉದ್ದ ಜಿಗಿತ ತಂತ್ರದಲ್ಲಿ ಮೂರು ಭಾಗಗಳನ್ನು 

ಮಾಡುವುದು. 

1) ಓಡಿ ಬರುವುದು, 2) ಉಡ್ಡಾಣ 3) ಇಳಿಯುವುದು 

1) ಓಡಿ ಬರುವುದು: ಜಿಗಿತದ ಹಲಗೆಯವರೆಗೆ ಅತ್ಯದಿಕ - ಮೇಲಿನಂತೆ - 
ವೇಗದಿಂದ ಓಡಿ ಬರಬೇಕು. ವೇಗ ಹೆಚ್ಚಾದಷ್ಟು ಜಿಗಿತದ ದೂರ 

ಹೆಚ್ಚುವುದು. ಹೀಗೆ ಓಡುವಾಗ ದೇಹದ ಸಮತೋಲವನ್ನು 

ಕಾಯಬೇಕು 

2) ಉಡ್ಡಾಣ: ಜಿಗಿಯುವ ಕಾಲು ಅಥವಾ ಶಕ್ತಿಯುತ ಕಾಲನ್ನು ಶಿಕ್ಷಕರು ಚೆಂಡನ್ನು ಎಸೆಯುವುದರ ಮೂಲಕ 
ಹಲಗೆಯ ಮೇಲೆ ಇಟ್ಟು ಜೋರಾಗಿ ಹಲಗೆಯನ್ನು ಮುಂಗಾಲಿನಿಂದ ತರಬೇತಿ ನೀಡಿ ಅಂತರದಿಂದ ಮಾಡಿಸುವುದು. 
ತಳ್ಳಿಮುಂದಕ್ಕೆ ಬಾಗಬೇಕು. ಕೈಕಾಲುಗಳನ್ನು ಗಾಳಿಯಲ್ಲಿ ಬೀಸುತ್ತಾ 

ಮುಂದಕ್ಕೆ ಕ್ರಮಿಸಲು ಪ್ರಯತ್ನಿಸಬೇಕು. 

3) ಇಳಿಯುವುದು : ಗಾಳಿಂಯಲ್ಲಿ ತೇಲಿ ಭೂಮಿಗೆ ಬರುವಾಗ 

ಕಾಲುಗಳನ್ನು ಕೆಳಕ್ಕೆ ಇಳಿಸುವ ಮೊದಲು ಸಾಧ್ಯವಾದಷ್ಟು ಮುಂದೆ 

ಚಾಚಬೇಕು. ಹಿಮ್ಮಡಿಗಳನ್ನು ಮೊದಲು ನೆಲಕ್ಕೆ ಮುಟ್ಟಿಸಬೇಕು. 

ಕೈಗಳನ್ನು ಮುಂದೆ ಚಾಚಿ ಸೊಂಟವನ್ನು ಸಾಧ್ಯವಾದಷ್ಟು ಮುಂದೆ 














ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಓ, ೨೦೦೭ 








ಸಾಮರ್ಥ್ಯ 1 ಉಪಸಾಮರ್ಥ್ಯ 


ದೈಹಿಕ ಶಿಕ್ಷಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ ಮಾರ್ಗೋಪಾಯ / ಚಟುವಟಿಕೆ 





ಪ್ರಾರ್ಥನೆಯ ಮೂಲಕ 
ಮನಃ ಶಾಂತಿ 
ದೊರೆಯುವುದು. 


ಮನಸ್ಸು ಮತ್ತು 
ಶರೀರವನ್ನು 
ಹತೋಟಿಯಲ್ಲಿಡುವುದಕ್ಕೆ 
ನೆರವಾಗುವಿಕೆ 


ಬಗ್ಗಿಸಬೇಕು ಭೂಮಿಯನ್ನು ಸ್ಪರ್ಶಮಾಡಿದ ನಂತರ ಮುಂದು 
ಗಡೆಯಿಂದ ಹೊರಗೆ ಹೋಗಬೇಕು. 
ಥ್ರೋಬಾಲ್‌ ಎಸೆತ : ಅರಂಭದ ಗೆರೆಯ ಹಿಂದೆ ನಿಂತು. 
ಥ್ರೋಬಾಲ್‌ ನ್ನು ಶಕ್ತಿಯುತ ಕೈಯಲ್ಲಿ ಹಿಡಿದುಕೊಂಡು ಎಸೆಯುವ 
ದಿಕ್ಕಿನಲ್ಲಿ ನಿಲ್ಲುವುದು ಚೆಂಡು ಹಿಡಿದು ಕೈಯನ್ನು ಸಾಧ್ಯವಾದಷ್ಟು 
ಹಿಂದೆ ಚಾಚಿ ವಿರುದ್ಧ ಕಾಲನ್ನು ಮುಂದೆ ಇಟ್ಟು ಕಣ್ಣಿನ ನೇರದಲ್ಲಿ 
ಸಾಧ್ಯವಿದ್ದಷ್ಟು ಬಲವನ್ನು ಪ್ರಯೋಗಿಸಿ, ಮುಂದಕ್ಕೆ ಚೆಂಡನ್ನು 
ಎಸೆಯಬೇಕು 
ಉಪಘಟಕ 2 ಯೋಗಾಸನ (12 ಅವದಿಗಳು) 
ಪ್ರಾರ್ಥನೆ (ಆರಂಭಕ್ಕೆ) 
ಓಂ ಸಹನಾವವತು, ಸಹನೌಭುನಕ್ತು. 
ಸಹವೀರ್ಯಂ ಕರವಾವ ಹೈ! 
ತೇಜಸ್ವನಾವದ್ಗೀತಮಸ್ತು. 
ಮಾ ವಿದ್ವಿಷಾವ ಹೈ: ಓಂ ಶಾಂತಿ : ಶಾಂತಿ : ಶಾಂತಿ 
ನಾವಿಬ್ಬರೂ (ಶಿಕ್ಸಕ ಹಾಗೂ ಶೀಕ್ಬಣಾರ್ಥಿ) ಕಾಪಾಡಲ್ಪ್ಬಡಲಿ 
ಒಟ್ಟಾಗಿ ಶಕ್ತಿಯುತರಾಗುವ ಅಧ್ಯಯನ ತೇಜಸ್ಸನ್ನು ತಂದುಕೊಡಲಿ 
ವೈಮನಸ್ಯ ನಮ್ಮಲ್ಲಿ ಬೇಡ ಆದಿಭೌತಿಕ ಆ ದಿದೈವಿಕ ಹಾಗೂ 
ಅಧ್ಯಾತ್ಮಿಕ ವಿಘ್ನಗಳ ಪರಿಹಾರಕ್ಕೆ 3 ಶಾಂತಿಗಳು 

ಶಿಥಿಲಿಕರಣ 
ಸ್ನಾಯುಗಳನ್ನು ಯೋಗಾಸನಕ್ಕಾಗಿ ಸಡಿಲುಗೊಳಿಸುವುದೇ 
ಶಿಥಿಲಿಕರಣ ಸ್ನಾಯುಗಳ ಪೆಡಸುತನವನ್ನು 
ಹೋಗಲಾಡಿಸುವುದು 
೩) ಓಟ ಮತ್ತು ಏಕಸ್ಥಾನ ಕುಣಿತ : ನಿಧಾನವಾಗಿ 
ಆಯಾಸರಹಿತವಾಗಿ ಓಡಲು ಪ್ರಾರಂಬಿಸಿ, ಲಯಬದ್ಧವಾಗಿ 


ಶಿಕ್ಸಕರು ಯೋಗಾಸನ ಬಗ್ಗೆ ವಿವರಿಸುವುದು. 
ನಂತರ ಖಂಡ-ಖಂಡವಾಗಿ ವಿವರಿಸಿ 
ಹೇಳುವುದು ಹಾಗೂ ಮಾಡಿ 
ತೋರಿಸುವುದು. 

ಮೇಲೆ ವಿವರಿಸಿದೆ. 











ಸಾಮರ್ಥ್ಯ / ಉಪಸಾಮರ್ಥ್ಯ 


ದೈಹಿಕ ಶಿಕ್ಪಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ ಮಾರ್ಗೋಪಾಯ / ಚಟುವಟಿಕೆ 








ದೇಹಾದಾರ್ಥ್ಯವನ್ನು 
ಉತ್ತಮಗೊಳಿಸುವುದು 


ಶುಚಿತ್ವದ ಬಗ್ಗೆ ಉತ್ತಮ ಅರಿವು 
ಮೂಡಿಸುವುದು ಹಾಗೂ 
ಯೋಗಾಸನದಿಂದ ಶರೀರವನ್ನು 
ಶುದ್ಧಿಕರಿಸುವುದು 

ಘಟಕ: ಕಣ್ಣುಗಳನ್ನು ಶುದ್ಧಿ 
ಗೊಳಿಸುವುದು. 


ಉಸಿರಾಡಿಸುತ್ತಾ ನಿಧಾನವಾಗಿ ತಾಡಾಸನದಲ್ಲಿ ವಿಶ್ರಮಿಸುವುದು ನಿಂತ 
ಸ್ಥಳದಲ್ಲಿಯೇ ನಿಧಾನ, ವೇಗವಾಗಿ ನಿಧಾನವಾಗಿ ಕುಣಿಯುತ್ತಾ ವಿಶ್ರಾಂತಿಗೆ 
ಬರುವುದು 

2) ಮಂಡಿ ಮತ್ತು ಕೀಲುಗಳ ಹಡಿಲಿಸುವಿಕೆ: ಎರಡೂ 

ಕೈಗಳನ್ನು ಮುಂದೆ ಚಾಚಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೆಳಗೆ 
ಕೂಡಬೇಕು ದೇಹ ನೆಟ್ಟಿಗಿರಬೇಕು. ಪುನಃ ಮೇಲೇಳುತ್ತಾ ಉಸಿರನ್ನು 
ತೆಗೆದುಕೊಳ್ಳುತ್ತಾ ಎದ್ದು ನಿಲ್ಲಬೇಕು. ನಂತರ ಉಸಿರು ಹೊರಗೆ ಹಾಕಿ 
3) ಎದ್ದು ನಿಂತು ಕಾಲುಗಳನ್ನು ಅಗಲಿಸಿ ಕೈಗಳನ್ನು ಪಕ್ಕಕ್ಕೆ ಚಾಚಬೇಕು. 
ಸೊಂಟವನ್ನು ಬಗ್ಗಿಸುತ್ತಾ ಎಡಗೈಯನ್ನು 

ಬಲಗಾಲಿನ ತುದಿಗೆ ಮುಟ್ಟಿಸುವುದು ಇದರ ಕ್ರಿಯೆಯನ್ನು ಇನ್ನೊಂದು 
ಕೈಯಿಂದಲೂ ಮಾಡಬೇಕು 4-5 ಸಲ ಪುನರಾವರ್ಶಿಸಬೇಕು. 

4) ಮೊದಲು ಬಲತೋಳನ್ನು ನಂತರ ಎಡತೋಳನ್ನು ನಿಧಾನವಾಗಿ 
ತಿರುಗಿಸುವುದು 


ಕುಳಿತು ಮಾಡುವ ಅಭ್ಯಾಸಗಳನ್ನು 
ಶಿಕ್ಷಕರು ಮಕ್ಕಳಿಗೆ ತಿಳಿಸುವುದು 
(ಇದನ್ನು ಸಾಧ್ಯವಿಲ್ಲದಿದ್ದರೆ ಮಾತ್ರ 
ಮಾಡಿ ತಿಳಿಸುವುದು) 

5) ಕುಳಿತು ಮಾಡುವ ಅಭ್ಯಾಸಗಳು: 1) ಸ್ಥಿತಿ:ಬೆನ್ನು ನೇರವಾಗಿ ಇಡೀ 
ಶರೀರ ಶಿಥಿಲವಾಗಿರುವಂತೆ ಕುಳಿತುಕೊಳ್ಳಿ ಎರಡು ಕಾಲುಗಳು ನೇರವಾಗಿ 
ಮುಂದಕ್ಕೆ ಚಾಚಿರಲಿ, ಕೈಗಳು ನೇರವಾಗಿರಲಿ ಈ ಸ್ಥಿತಿಯಿಂದ ಎರಡೂ 
ಕಾಲುಗಳನ್ನು ಹಿಂದಕ್ಕೆ ಮಣಿಸಿ ಹಿಮ್ಮಡಿಗಳ ಮೇಲೆ ವಜ್ರಾಸನದಲ್ಲಿ 
ಕುಳಿತುಕೊಳ್ಳುವುದು ದೇಹವನ್ನು ನೆಲಕ್ಕೆ ಸಮಾನಂತರವಾಗಿಸಿ ಅಂಗೈಗಳು 
ಮತ್ತು ಮೊಣಕಾಲುಗಳ ಮೇಲೆ ಚತುಷ್ಟಾದದ ಮೇಲೆ 
ಕುಳಿತುಕೊಳ್ಳುವುದು ವೇಗವಾಗಿ ಬಾಯಿ ಮೂಲಕ ಉಸಿರು ಬಿಡುತ್ತಾ 
ಬೆನ್ನನ್ನು ಎತ್ತರಿಸುತ್ತಾ ತಲೆಯನ್ನು ಒಳಕ್ಕೆ ತರುವುದು ನಂತರ ತಲೆಯನ್ನು 
ಮೇಲಕ್ಕೆತ್ತುತ್ತಾ ಉಸಿರನ್ನು ಎಳೆಯುತ್ತಾ ಬೆನ್ನನ್ನು ನೆಲಕ್ಕೆ ಸಮನಾಗಿ 
ಇಳಿಸುವುದು. 


-ಅದೇ- 





೨೦೨೩ 





೨೦೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 








ಸಾಮರ್ಥ್ಯ ತೆ ಉಪಸಾಮರ್ಥ್ಯ 


ದೈಹಿಕ ಶಿಕೃಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ ಮಾರ್ಗೋಪಾಯ / ಚಟುವಟಿಕೆ 





ಮೇಲಿನಂತೆ 


ಕುಕ್ಕರಗಾಲಿನಲ್ಲಿ ಕುಳಿತು ಅಂಗೈಗಳ ಆಧಾರದಿಂದ ಕಾಲುಗಳೆರಡನ್ನೂ -ಅದೇ- 
ಒಮ್ಮೆಲೇ ಎತ್ತಿ ಹಿಂದೆ ಚಾಚುವುದು ಪುನಃ ಕುಕ್ಕರಗಾಲು ಸ್ಥಿತಿಗೆ ಬರುವುದು. 
ಕ್ರಿಯೆಗಳು: ಕ್ರಿಯೆಗಳು ಎಂದರೆ ಶುದ್ದೀಕರಣ ಅಭ್ಯಾಸಗಳು ಸ್ನಾನ 
ಮಾಡುವುದು ಮುಖ ತೊಳೆಯುವುದು, ಹಲ್ಲು ಉಜ್ಜುವುದು ಆದರೆ 
ಯೋಗಾಭ್ಯಾಸದಿಂದ ಶರೀರದ ಒಳ ಅಂಗಗಳನ್ನು ಶುದ್ಧಗೊಳಿಸಲು 
ರೂಡಿಸಲ್ಪಟ್ಟ ವಿಶೇಷ ತಂತಗಳಿಗೆ ಕಿಯೆಗಳೆನ್ನುತ್ತಾರೆ. ಷಟ್‌ ಕ್ರಿಯೆಗಳು 
OS) J ನ್‌ J 
ತ್ರಾಟಿಕ ನೇತಿ, ಕಪಾಲಭಾತಿ, ದೌತಿ, ನೌತಿ ಮತ್ತು ಬಸ್ತಿ 
ತಾಟಿಕ: ತಾಟಿಕ ಕಿಯೆಯು ಕಣ್ಣುಗಳನ್ನು ಶುದ್ಧಿ ಗೊಳಿಸುವುದು 
ರ) ಫೆ ಫೆ ಕ $ 

ತ್ರಾಟಿಕಗಳಲ್ಲಿ ಈ ಕೆಳಗಿನ ವಿಧಾನಗಳನ್ನು ಉಪಯೋಗಿಸಿ ಕಲಿಸುವುದು. 
1) ಜತೃ ತ್ರಾಟಕ: ವಜ್ರಾಸನದಲ್ಲಿ ಕುಳಿತು ಒಂದು ತೋಳನ್ನು ಮುಂದೆ ಚಾಚಿ 
ಆ ಕೈಯ ಬೆರಳು ಹೆಬ್ಬೆರಳು ಮೇಲ್ಮುಖವಾಗಿರಲಿ ಮತ್ತು ಉಳಿದ ಬೆರಳುಗ 
ಳು ಮಡಿಚಿರಲಿ, ಕೈಯ ಬೆರಳು ಕಣ್ಣಿನ ಮಟ್ಟದಲ್ಲಿರಲಿ ಭುಜವನ್ನು ತಿರುಗ 
“ಣಿಯಾಗಿಟ್ಟುಕೊಂಡು ತೋಳನ್ನು ನಿಧಾನವಾಗಿ ಎಡಬದಿಗೆ ಚಲಿಸಬೇಕು 
ಕತ್ತನ್ನು ಹೊರಳಿಸದೆ ದೃಷ್ಟಿಯನ್ನು ಬೆರಳಿನ ತುದಿಯ ಮೇಲೆ ನೆಟ್ಟಿರಬೇಕು. 
ನಂತರ ಇದೇ ರೀತಿ ತೋಳನ್ನು ಬಲಬದಿಗೆ ಚಲಿಸುತ್ತಾ 20 ಸೆಕೆಂಡುಗಳ ಮೇಲಿನಂತೆ 
ಪುನರಾವರ್ತನೆ ಮಾಡಬೇಕು ಈ ರೀತಿ ಐದಾರು ಸಲ ಮಾಡಿಸುವುದು ಇದೇ 
ರೀತಿ ಹೆಬ್ಬೆಟ್ಟನ್ನು ಎದುರಿಗೆ ಚಾಚಿ ಹಿಡಿದು ದೃಷ್ಟಿಯನ್ನು 
ಕೇಂದ್ರೀಕರಿಸಬಹುದು 
ಜ್ಯೋತಿ ತ್ರಾಟಕ : ಈ ತ್ರಾಟಕದಲ್ಲಿ ದೀಪದ ಕುಡಿಯ ಎಲೆ ದೃಷ್ಟಿಯನ್ನು 

ಈ ಪ ಇ ಸಿ ಇ 
ಏಕಾಗ್ರಗೊಳಿಸಬೇಕು ಯಾವುದಾದರೂ ಧ್ಯಾನಸನದಲ್ಲಿ 
ಕುಳಿತುಕೊಳ್ಳುವುದು (ವಜ್ರಾಸನ ಪದ್ಮಾಸನ) 








ಸಾಮರ್ಥ್ಯ / ಉಪಸಾಮರ್ಥ್ಯ 


ದೈಹಿಕ ಶಿಕ್ಷಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ ಮಾರ್ಗೋಪಾಯ / ಚಟುವಟಿಕೆ 





ಸೂರ್ಯ ನಮಸ್ಕಾರ 
ವ್ಯಾಯಾಮದಿಂದ 
ದೇಹದಾರ್ಥ್ಯವನ್ನು 
ಬಲಗೊಳಿಸಬಹುದು ಹಾಗೂ 
ಶಕ್ತಿಯುತ ದೇಹವನ್ನು 
ಪಡೆಯುವುದು ಹಾಗೂ ಮನಃ 
ಶಾಂತಿ ದೊರೆಯುವುದು. 





ಕಣ್ಣಿನ ನೇರದಲ್ಲಿ ಒಂದು ಮೀ. ದೂರದಲ್ಲಿ ಉರಿಯುತ್ತಿರುವ ದೀಪವನ್ನು ಇರಿಸಿ 
ರೆಪ್ಪೆಗಳನ್ನು ಮಿಟುಕಿಸದೆ ದೀಪದ ಜ್ವಾಲೆಯನ್ನು ಏಕಾಗ್ರತೆಯಿಂದ 
ದೃಷ್ಟಿಸುವುದು. ಕಣ್ಣಿನಲ್ಲಿ ನೀರು ಬಂದರೆ ಒರೆಸುವುದು ಬೇಡ. ಹರಿತವಾಗಿ 
ಮೂರ್ನಾಲ್ಕು ನಿಮಿಷಗಳವರೆಗೆ ಮುಂದುವರೆಸಬೇಕು. ಮಧ್ಯದಲ್ಲಿ 
ಅಂಗೈಗಳಿಂದ ದೃಷ್ಟಿ ಸ್ಥಿರವಾಗುವುದಲ್ಲದೇ ಮನಸ್ಸು ಸಹ ಏಕಾಗ್ರಗೊಳ್ಳುತ್ತದೆ. 
ದಂಡ: ಆಜ್ಞೆ "ದಂಡ ಕೇಲಿಯೆ ಹುಶ್ಯಾರ" 

ಸ್ಥಿತಿ: ಎರಡೂ ಕಾಲುಗಳನ್ನು ಹಿಂದೆ ಚಾಚಿ, ಮುಂಗಾಲುಗಳ ಮೇಲೆ ನಿಂತು, 
ಅಂಗೈಗಳನ್ನು ನೆಲಕ್ಕೆ ಊರಿ, ದೇಹದ ಸ್ಥಿತಿ ಭೂಮಿಗೆ ಸಮಾನಾಂತರವಿರಲಿ, 
ಸೊಂಟ ಸ್ವಲ್ಪ ಮೇಲೆ ಎತ್ತಿಸಿರಿ. 

ಎಣಿಕೆ 1: ಸೊಂಟದ ಭಾಗವನ್ನು ಕೆಳಗಿಳಿಸುತ್ತಾ ಎದೆಯನ್ನು ಮುಂದೆ ಚಾಚಿ 
ಮುಖವನ್ನು ಮೇಲಕ್ಕೆತ್ತಬೇಕು. 

ಎಣಿಕೆ 2: ಮೊದಲಿನ ಸ್ಥಿತಿಗೆ ಬರುವುದು. 

ಬಸಕಿ ಬೈರಕ್ಸ್‌: ಸಾದಾ ಬೈರಕ್‌, ಸ್ಥಿತಿಸಾವಾದಾನ. 

ಎಣಿಕೆ 1: ಮುಷ್ಟಿ ಮಾಡಿ ಕೈಗಳನ್ನು ಮುಂದೆ ಚಾಚುತ್ತಾ ಮೊಣಕಾಲುಗಳನ್ನು 
ಮಡಿಚಿ ಮುಂಗಾಲುಗಳ ಮೇಲೆ ಕುಳಿತುಕೊಳ್ಳುವುದು. 

ಎಣಿಕೆ 2: ನೇರವಾಗಿ ಎದ್ದು ನಿಲ್ಲುತ್ತಾ ಕೈಗಳನ್ನು ಕೆಳಗೆ ಬಿಡುವುದು. ಮೇಲಿನ 
ದಂಡ, ಮತ್ತು ಬಸಕಿ ಅನೇಕ ಸಲ ಮಾಡುವುದರಿಂದ ಶರೀರದ ಅಂಗ ವಿನ್ಯಾಸಕ್ಕೆ 


ಶಕ್ತಿ ದೊರೆಯುವುದು. 
ಸೂರ್ಯ ನಮಸ್ಕಾರ 

ಸೂರ್ಯನಮಸ್ಕಾರವು ಯೋಗಾಸನ ಮತ್ತು ಪ್ರಾಣಾಯಮ ಎರಡನ್ನೂ ಶಿಕ್ಸಕಮ ಸೂರ್ಯನಮಸ್ಕಾರ 

ಒಳಗೊಂಡಿರುತ್ತದೆ. ಇದು ಶಿಥಿಲೀಕರಣ ಮತ್ತು ಯೋಗಾಸನ ನಡುವೆ ಚಟುವಟಿಕೆಗಳ ಬಗ್ಗೆ ವಿವರವಾಗಿ 

ಬರುತ್ತದೆ. ಇದನ್ನು ಆಸನ ಮತ್ತು ತಿಳುವಳಿಕೆ ನೀಡಿಯಾವ 
ಸಂದರ್ಭದಲ್ಲಿ ಯಾವ ರೀತಿ 
ವ್ಯಾಯಾಮ 
ಮಾಡಬೇಕೆಂಬುದನ್ನು 


ವಿವರವಾಗಿ ತಿಳಿಸುವುದು. 











ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಓ, ೨೦೦೭ 


೨೦೨೫ 








ಸಾಮರ್ಥ್ಯ / ಉಪಸಾಮರ್ಥ್ಯ 


ದೈಹಿಕ ಶಿಕೃಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ 


ಮಾರ್ಗೋಪಾಯ / ಚಟುವಟಿಕೆ 





ಪ್ರಾಣಾಯಾಮಗಳ ಪೂರ್ವಸಿದ್ಧತೆ ಎನ್ನಬಹುದು. ಸೂರ್ಯೋದಯ ಮತ್ತು 
ಸೂರ್ಯಾಸ್ತ ವೇಳೆಯಲ್ಲಿ ಈ ಆಸನವನ್ನು ಮಾಡುವುದು ರೂಡಿಂಯಲ್ಲಿದೆ. 

ಸ್ಥಿತಿ: ನಿರಾಯಾಸವಾಗಿ ನೇರವಾಗಿ ನಿಂತುಕೊಳ್ಳುವುದು. 

ಎಣಿಕೆ 1: ಎರಡೂ ಪಾದಗಳನ್ನು ಜೋಡಿಸಿ, ಹಾಗೂ ಎರಡೂ ಕೈಗಳನ್ನು 
ನೀಳವಾಗಿ ದೇಹದ ಪಕ್ಕದಲ್ಲಿ ಚಾಚಿ, ನೆಟ್ಟಗೆ ಸ್ಥಿತಿಯಲ್ಲಿ ನಿಲ್ಲಿ, ಅಂಗೈಗಳು ಆಯಾ 
ಭಾಗದ ತೊಡೆಗಳಿಗೆ ತಾಕಿದಂತಿರಬೇಕು. ಕೈಗಳನ್ನು ಊರ್ಧ್ವ ಮುಖವಾಗಿ ಒತ್ತಿ 
ತಲೆಯನ್ನೂ ಕೈಗಳನ್ನು, ಬೆನ್ನನ್ನೂ ಹಿಂದಕ್ಕೆ ಬಗ್ಗಿಸಿ. ಹೀಗೆ ಮಾಡುವಾಗ 
ಪೂರ್ಣವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 

ಎಣಿಕೆ 2: ಶರೀರವನ್ನು ನಿಧಾನವಾಗಿ ಮುಂದಕ್ಕೆ ಬಗಿಸುತ್ತಾ ಅಂಗೈಗಳನ್ನು ಆಯಾ 
ಪಾದಗಳ ಪಕ್ಕದಲ್ಲಿ ಊರಿ ಹಣೆಯನ್ನು ಮಂಡಿಗೆ ತಾಗಿಸಿರಿ. ಈ ಹಂತದಲ್ಲಿ 
ಉಸಿರನ್ನು ಹೊರಗೆ ಬಿಡಿ. 

ಎಣಿಕೆ 3: ಈಗ ಬಲಗಾಲನ್ನು ಹಿಂದಕ್ಕೆ ನೀಳವಾಗಿ ಬಾಚಿ. ಎಡತೊಡೆಯನ್ನು 
ಮುಂದೆ ತಂದು ಮಂಡಿಯನ್ನು ಬಗ್ಗಿಸಿ ಹಿಮ್ಮಡಿಯನ್ನು ನೆಲದ ಮೇಲೆ ಊರಿ ಮೇಲೆ 
ನೋಡುತ್ತಾ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 

ಎಣಿಕೆ 4: ಈಗ ಎಡಗಾಲನ್ನೂ ಹಿಂದಕ್ಕೆ ತೆಗೆದುಕೊಂಡು ದೇಹವನ್ನು ತಲೆಯಿಂದ 
ಕಾಲಿನವರೆಗೂ ಕೋಲಿನಂತೆ ನಿಲ್ಲಿಸಿ. ಈ ಸ್ಥಿತಿಯಲ್ಲೇ ಇಡೀ ದೇಹದ ಭಾರ ಅಂಗೈ 
ಮತ್ತು ಕಾಲಿನ ಬೆರಳುಗಳ ಮೇಲೆ ಇರುವುದು. ದೇಹವು ನೆಲಕ್ಕೆ ಸುಮಾರು 
30°ಗಳ ಅಂತರದಲ್ಲಿ ವಾಲಿರುತ್ತದೆ. ಉಸಿರನ್ನು ಪೂರ್ಣವಾಗಿ ಹೊರಗೆ ಬಿಡಿ 
ಎಣಿಕೆ 5: ಉಸಿರನ್ನು ತೆಗೆದುಕೊಳ್ಳುತ್ತಾ ಅಂಗೈಗಳು ಮತ್ತು ಕಾಲು ಬೆರಳುಗಳನ್ನು 
ಚಲಿಸದೆ ಮಂಡಿ ಊರಿ ಹಿಮ್ಮಡಿಗಳ ಮೇಲೆ ಕುಳಿತು ಅನಂತರ ಉಸಿರನ್ನು ಹೊರಗೆ 
ಬಿಡಿ. ಹಣೆಯನ್ನು ನೆಲದ ಮೇಲೆ ಇಡಿ. 








ಸಾಮರ್ಥ್ಯ/ ಉಪಸಾಮರ್ಥ್ಯ 


ದೈಹಿಕ ಶಿಕ್ಟಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ 


ಮಾರ್ಗೋಪಾಯ ಚಟುವಟಿಕೆ 








ಎಣಿಕೆ 6: ಅಂಗೈ ಮತ್ತು ಕಾಲಿನ ಬೆರಳುಗಳನ್ನು ಚಲಿಸದೆ ಎದೆಯನ್ನು ಮುಂದಕ್ಕೆ 
ಚಾಚಿ. ಹಣೆಯನ್ನು ನೆಲಕ್ಕೆ ಊರಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಸ್ಥಿತಿಯಲ್ಲಿ 
ದೇಹದ ಎಂಟು ಭಾಗಗಳಾದ ಹಣೆ. ಎದೆ ಕೈಗಳು, ಮಂಡಿಗಳು ಮತ್ತು 
ಕಾಲುಗಳು ನೆಲದ ಮೇಲಿರುತ್ತವೆ. ಪೃಷ್ಟಗಳನ್ನು ಸ್ವಲ್ಪ ಮೇಲೆತ್ತಿರಬೇಕು. ಈ 
ಸ್ಥಿತಿಯಲ್ಲಿ ಬಾಹ್ಯಾಕುಂಭಕವನ್ನು (ಉಸಿರನ್ನು ಹೊರಗೆ ನಿಲ್ಲಿಸುವುದು) 
ಆಚರಿಸಬೇಕು 

ಎಣಿಕೆ 7: ಹಸ್ತ ಮತ್ತು ಪಾದಗಳ ಸ್ಥಿತಿಯನ್ನು ಬದಲಾಯಿಸದೆ ಉಸಿರನ್ನು ಒಳಕ್ಕೆ 
ತೆಗೆದುಕೊಳ್ಳುತ್ತಾ ಬೆನ್ನನ್ನು ನಿಮ್ನವಾಗಿ ತಗ್ಗಿಸುತ್ತಾ ತಲೆಯನ್ನೂ ಎದೆಯನ್ನೂ 
ಮೇಲಕ್ಕೆತ್ತಿರಿ. ಮಂಡಿಗಳು ನೆಲದ ಮೆಲಿರಲಿ 

ಎಣಿಕೆ 8: ಉಸಿರನ್ನು ಹೊರಗೆ ಬಿಡಿ, ಪೃಷ್ಟಗಳನ್ನು ಮೇಲಕ್ಕೆತ್ತುತ್ತಾ ತಲೆಯನ್ನೂ 
ಎರಡೂ ಕೈಗಳ ಮಧ್ಯೆ ನೂಕಿ. ಹಿಮ್ಮಡಿ ಮತ್ತು ಅಂಗೈಗಳನ್ನು ಪೂರ್ಣವಾಗಿ 
ನೆಲಕ್ಕೆ ಊರಿದಾಗ ದೇಹವು ಕಮಾನಿನಂತೆ ಬಗ್ಗಿರುತ್ತದೆ. 

ಎಣಿಕೆ 9: (ಐದನೆಯ ಹಂತದ ಪುನರಾವೃತ್ತಿ) ಉಸಿರನ್ನು ಒಳಕ್ಕೆ ತೆಗೆದುಕೊಂಡು 
ಹೊರಕ್ಕೆ ಬಿಡಿ 

ಎಣಿಕೆ: 10: ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತ ಬಲಪಾದವನ್ನು ಎರಡೂ 
ಹಸ್ತಗಳ ಮಧ್ಯೆ ತನ್ನಿ ಆಗ ಕೈ ಮತ್ತು ಕಾಲು ಬೆರಳುಗಳು ಒಂದೇ ರೇಖೆಯಲ್ಲಿರಲಿ 
ಮೂರನೆಯ ಹಂತದಲ್ಲಿರುವಂತೆ ಬೆನ್ನನ್ನು ಹಿಂಭಾಗಕ್ಕೆ ಕಮಾನಿನಂತೆ ಬಗ್ಗಿಸಿರಿ 
ಎಣಿಕೆ 11: ಐಎರಡನೇಂದು ಹಂತದಲ್ಲಿರುವಂತೆ, ಉಸಿರನ್ನು ಹೊರಗೆ ಬಿಡುತ್ತಾ 
ಎಡಗಾಲನ್ನು ಮುಂದಕ್ಕೆ ತಂದು ಬಲಗಾಲಿನ ಪಕ್ಕದಲ್ಲಿ ಸರಿಸಿ ಹಣೆಯನ್ನು 
ಮಂಡಿಗೆ ತಾಗಿಸಿರಿ 

ಎಣಿಕೆ 12: ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮೇಲೆ ಎಳೆಯಿರಿ ಆಗ 
ಕೈಗಳನ್ನು ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಹೊರಕ್ಕೆ ಬಿಡುತ್ತಾ ಕೈಗಳನ್ನು ಕೆಳಕ್ಕೆ 
ತನ್ನಿ ನೇರವಾಗಿ ನಿಂತು ವಿಶ್ರಮಿಸಿ. 























೨೦೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 
ಸಾಮರ್ಥ್ಯ / ಉಪಸಾಮರ್ಥ್ಯ ದೈಹಿಕ ಶಿಕ್ಷಣ ಬೋಧನೆಯ ಅಭ್ಯಾಸ ಪತ್ರಿಕೆಯ ವಿವರ ಮಾರ್ಗೋಪಾಯ / ಚಟುವಟಿಕೆ 
ಆರೋಗ್ಯ ಶಿಕ್ಟಣ 
ಅ. ಆಹಾರ ಸಮತೂಕ ಆಹಾರ, ಆಹಾರ ಪ್ರಮಾಣ, ಸ್ಥಳೀಯವಾಗಿ ದೊರಕುವ ಶಿಕ್ಷಕರು ಇದರ ಬಗ್ಗೆ ತಿಳುವಳಿಕೆ 
ಆಹಾರ. ನೀಡುವುದು 
ನೀರು ನೀರು ಶುದ್ಧಿಕರಣ ಮಾಡುವ ವಿಧಾನವನ್ನು ಅಭ್ಯಸಿಸುವುದು - ಅದೇ - 
ಮತ್ತು ಸೋಸುವುದು 
ಅಶುದ್ಧ ನೀರಿನ ಬಗ್ಗೆ ಮಾಹಿತಿ ಅಥವಾ ಆಗುವ 
ದುಷ್ಪರಿಣಾಮಗಳು. ಗಾಳಿ ವಿಜಿನಗಳ (ವೆಂಟಿಲೇಶನ್‌) 
ಪ್ರಾಮುಖ್ಯತೆ 
ವೈಯಕ್ತಿಕ ಆರೋಗ್ಯ ನಾಲ್ಕನೇ ತರಗತಿಯಲ್ಲಿರುವಂತೆ 
ಈ ಸಾಮೂಹಿಕ ಆರೋಗ್ಯ -ಅದೇ- ಶಿಕ್ಷಕರು ತಿಳುವಳಿಕೆ ನೀಡುವುದು 


ಆ) ಸುರಕ್ಷತಾ ಕ್ರಮ: 
ಉತ್ತಮ ಆರೋಗ್ಯ ಬೆಳೆಸಲು ಮತ್ತು 
ಕಾಪಾಡಲು ಸುರಕ್ಸತಾ ಕ್ರಮಗಳ ಮತ್ತು 
ಪ್ರಥಮ ಚಿಕಿತ್ಸೆಯ ಮಹತ್ವವನ್ನು 
ಅರಿಯುವುದು. 
ತನ್ನ ಸುತ್ತಲಿನ ಕೆಡಕು ಮಾಡುವ 
ಸನ್ನಿವೇಶಗಳ ಬಗ್ಗೆ ಮತ್ತು ಆ ಬಗ್ಗೆ 
ತಿಳಿದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ 
ಬಗ್ಗೆ ಮಗುವಿಗೆ ಅರಿವುಂಟು 
ಮಾಡುವುದು. 
ಪ್ರಥಮ ಚಿಕಿತ್ಸೆಗೆ ಸಂಬಂದಿಸಿದ ಪೂರಕ 
ಚಟುವಟಿಕೆಗಳ ಪರಿಚಯ ಮಾಡಿ 
ತೊಡಗುವುದು. 





1) ಬೆಂಕಿ, ನದಿ, ಬಾವಿ, ಹೊಂಡಗಳು, ವಿದ್ಯುಚ್ಛಕ್ತಿ ಮುಂತಾದ 
ಇತರ ವಸ್ತುಗಳಿಂದ ಸುರಕ್ಟಿತವಾಗಿರುವಷ್ಟು ದೂರದಲ್ಲಿರುವುದು 


2) ಹೆದ್ದಾರಿಗಳಲ್ಲಿ ರಸ್ತೆಗಳಲ್ಲಿ ಮತ್ತು ಓಣಿಗಳಲ್ಲಿ ಸುರಕ್ಷಿತ 
ಎಡಪಕ್ಕದಲ್ಲಿ ನಡೆಯುವುದು 

3) ಚಾಕು, ಬ್ಲೇಡು, ಸೂಜಿ, ಒಡೆದ ಗಾಜಿನ ತುಂಡು ಮುಂತಾದ 
ಚೂಪಾದ ವಸ್ತುಗಳ ಜೊತೆ ಆಟವಾಡದಿರುವುದು. 


4) ಹಾಳೆ ಬಟ್ಟೆ ಮುಂತಾದವುಗಳಿಗೆ ಬೆಂಕಿ ಹತ್ತಿಕೊಂಡಾಗ 
ಆರಿಸುವಾಗ ಪಥಮ ಚಿಕಿತ್ಸೆಯ ಕ ಮಗಳನ್ನು 
J J 
ಉಪಯೋಗಿಸುವುದು. ಬೆಂಕಿಯಿಂದ ಸುಟ್ಟುಕೊಂಡಾಗ, 
ಬೊಬ್ಬೆಗಳಿದ್ದಾಗ, ಕೊಂಯ್ದುಕೊಂಡಾಗ, ಹುಳುಗಳು ಕಡಿದಾಗ, 
ಕಣ್ಣಲ್ಲಿ, ಧೂಳು ಬಿದ್ದಾಗ ಪಥಮ ಚಿಕಿತ್ಸೆ ನೀಡುವುದು. 
ಣ೧ಣ' ೦ J 


ಹೆಚ್ಚಿನ ಮಟ್ಟಿದ ಪಥಮ ಚಿಕಿತ್ಸೆ ನೀಡಲು ಹಿರಿಯರಿಗೆ ನೀಡುವುದು 
ಓ' ಚ ಸ್ರ) ಣಿ 


ಚಿತ್ರಗಳು, ಚಾರ್ಟುಗಳು ಮತ್ತು 
ನಿರಂತರ ನಿರ್ದೇಶನಗಳ ಮೂಲಕ 
ಅವು ದಿನ 


- ಮೇಲಿನಂತೆ - 


- ಮೇಲಿನಂತೆ - 


ಸುರಕ್ಸತಾ ಕ್ರಮ ಹಾಗೂ ಪ್ರಥಮ ಚಿಕಿತ್ಸೆ: ಅ: ಸಾಂಕ್ರಾಮಿಕ ರೋಗಗಳು ಕಾರಣಗಳು ಮತ್ತು ಮುಂಜ್ರಾಗತೆ ಮತ್ತು ಇತ್ಯಾದಿ4ನೇ ತರಗತಿಯಲ್ಲಿ ಇಳಿಸಲಾಗಿದೆ. 





ಅನುಬಂಧ - 
6 ಮತ್ತು 7ನೇ ತರಗತಿ 


6 ಮತ್ತು 7ನೇ ತರಗತಿ ಅವದಿಗಳ ಹಂಚಿಕೆ ಪ್ರತಿ ತರಗತಿಗೆ ವಾರಕ್ಕೆ 3 ಅವದಿಗಳು 





















































ಕ್ರ.ಸಂ ಕಲಿಕಾಂಶ/ಚಟುವಟಿಕೆ ಪ್ರಾಯೋಗಿಕ ತಾಂತ್ರಿಕ ಒಟ್ಟು 
1 ಸೇತುಬಂಧ 02 - 02 
2 ತಂಡ ಆಟಿಗಳು 22 05 27 
3 ಮೇಲಾಟಗಳು 10 03 13 
4 ತಾಳಬದ್ಧ ಚಟುವಟಿಕೆಗಳು 05 - 05 
5 ಯೋಗಾಸನಗಳು 15 01 16 
6 ಪದಕವಾಯಿತು 05 - 05 
7 ಆರೋಗ್ಯ ಹಾಗು ಪ್ರಥಮ ಚಿಕಿತ್ಸೆ - 05 05 
8 ಕಿರು ಆಟಗಳು 04 - 04 
9 ರಾಷ್ಟ್ರೀಯ ಭಾವೈಕ್ಯತೆ 03 02 05 
10 ದೈಹಿಕ ಸಾಮರ್ಥ್ಯ 05 02 07 
ಒಂದು ಶೈಕ್ಟಣಿಕ ವರ್ಷದಲ್ಲಿ ಲಭ್ಯವಿರುವ ಒಟ್ಟು ಅವದಿಗಳು 72 18 90 















































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೨೭ 
6ನೇ ತರಗತಿ 
ಕ್ರಮ ಸಾಮರ್ಥ್ಯ/ ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯಗಳು ಅವದಿಗಳು 
ಸಂಖ್ಯೆ 
1. 2. ತ್ರ 4. 5; 
1 ಘಟಕ 1 ತಂಡದ ಕ್ರೀಡೆಗಳು ಕಪ್ಪು ಹಲಗೆಯ ಮೇಲೆ ಕ್ರೀಡಾ 10 
ಸಂಬಂದಿಸಿದ ಕ್ರೀಡೆಗಳ ಪ್ರಾಥಮಿಕ ಕಬಡ್ಡಿ ಅಂಕಣವನ್ನು ರಚಿಸಿ ತಿಳಿಸುವುದು. ಈ 
ಮಾಹಿತಿಯನ್ನು ಪರಿಚಯಿಸಿ ಮನನ | ಖೋಖೋ ಕ್ರೀಡೆಗಳಿಗೆ ಸಂಬಂದಿಸಿದ ಛಾರ್ಟ್‌ಗಳನ್ನು 
ಮಾಡಿಸಿ ಆ ಕ್ರೀಡೆಗಳ ಬಗ್ಗೆ ಆಸಕ್ತಿ | ವಾಲಿಬಾಲ್‌ ಪ್ರದರ್ಶಿಸುವುದು. 
ಮೂಡಿಸುವುದು. ಘುಟ್‌ ಬಾಲ್‌ 
ಮೇಲಿನ ನಾಲ್ಕು ಕ್ರೀಡೆಗಳನ್ನು ಮಕ್ಕಳಿಗೆ ಪರಿಚಯಿಸುವುದು. ಕ್ರೀಡೆಗಳ 
ವಿಶೇಷತೆಂಯನ್ನು ಮನನ ಮಾಡಿಸುವುದು. ಈ ಕ್ರೀಡೆಗಳ ಅಂಕಣ ಮತ್ತು 
ಮೈದಾನಗಳ ಅಳತೆ ಮತ್ತು ಆಡುವ ವಿಧಾನಗಳ ಮೂಲಭೂತ ಅಂಶಗಳನ್ನು 
ವಿವರಿಸಿ ತಿಳಿಸುವುದು. 
ರಾಷ್ಟ್ರಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರಧ್ವಜದ ಚಿತ್ರಪ್ರದರ್ಶನ ಮತ್ತು 
ಜಾಗೃತಗೊಳಿಸುವುದು 1. ರಾಷ್ಟ್ರಧ್ವಜ ವಿವರಣೆ 
ರಾಷ್ಟ್ರಧ್ವಜದ ವರ್ಣನೆ ಬೆಳೆದುಬಂದ ಮಾಹಿತಿ ಉಪಯೋಗಿಸುವ ಸಂದರ್ಭಗಳ ರಾಷ್ಟ್ರಗೀತೆಯ ಛಾರ್ಟ್‌ ಬಳಸಿ ವಿವರಣೆ 
ರಾಷ್ಟ್ರಗೀತೆ ರಾಷ್ಟ್ರ ಧ್ವಜಗಳ ಬಗ್ಗೆ ಬಗ್ಗೆ ಸೂಕ್ತ ವಿವರಣೆ ನೀಡುವುದು. ನೀಡುವುದು 
ಸರಿಯಾದ ಪರಿಕಲ್ಪನೆ ಮತ್ತು ೧ 2, ರಾಷ್ಟ್ರಗೀತೆ 
ನರವಿಸುವ ಗುಣವನ್ನು ಬೆಳೆಸುವುದು. | ಬಂಗಾಳ ಭಾಷೆಯಲ್ಲಿರುವ ನಮ್ಮ ರಾಷ್ಟ್ರಗೀತೆಯ ಅರ್ಥ ಭಾವಾರ್ಥ 
ವೈಶಾಲ್ಯತೆಯನ್ನು ಕನ್ನಡ ಭಾಷೆಯಲ್ಲಿ ಮಕ್ಕಳಿಗೆ ವಿವರಿಸಿ ಮನನ ಮಾಡಿಸುವುದು. 
2 ಘಟಕ 2 ಮೇಲಾಟಗಳು ಛಾರ್ಟ್‌ಗಳ ಬಳಕೆ 4 
ಮೇಲಾಟಿಗಳ ವಿಷೇಷತೆಯನ್ನು 1. ವೇಗದ ಓಟಗಳು ಟ್ರಾಕ್‌ ಮತ್ತು ಪೀಲ್ಭ್‌ ಸ್ಪರ್ಧೆಗಳ 
ಪರಿಚಯಿಸುವುದು. ಸಾಧಕರ 2. ಉದ್ದ ಜಿಗಿತ ವ್ಯತ್ಯಾಸವನ್ನು ಚಿತ್ರ ಬಿಡಿಸಿ ಮನನ 
ಸಾಧನೆಯನ್ನು ಪರಿಚಯಿಸಿ 3. ಗುಂಡು ಎಸೆತ ಮಾಡಿಸುವುದು. 
ಮೇಲಾಟಗಳ ಬಗ್ಗೆ ಆಸಕ್ತಿ ಟ್ರಾಕಿನ ವಿನ್ಯಾಸ ಮತ್ತು ಅಳತೆ ವಿವರಣೆ ಸೆಕ್ಟರ್‌ಗಳ ಅಳತೆ ಮಾಹಿತಿ ನೀಡುವುದು. 
ವಹಿಸುವಂತೆ ಮಾಡುವುದು ಖ್ಯಾತ ಅಥ್ಲೀಟ್‌ಗಳ ಸಾಧನೆಯ ಪರಿಚಯ ರಾಜ್ಯ ಮತ್ತು 
ಅಂತರರಾಷ್ಟ್ರೀಯದಾಖಲೆಗಳನ್ನು ನೀಡುವುದು 












































೨೦೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಓ, ೨೦೦೭ ಭಾಗ - ೧ 
ಕ್ರಮ ಸಾಮರ್ಥ್ಯ/ ಉಪಸಾಮರ್ಥ್ಯ ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯಗಳು ಅವದಿಗಳು 
ಸಂಖ್ಯೆ 

3 ಘಟಕ 3 ಯೋಗಾಸಗಳು ಪತಂಜಲಿ ಮಹರ್ಷಿಯ ಚಿತ್ರ ತೋರಿಸಿ ಅವರ 
ಯೋಗಶಿಕ್ಟಣದ ಮಹತ್ವ ಯೋಗ | ಪತಂಜಲಿ ಯೋಗದ ಪ್ರಸ್ತಾವನೆ ಯೋಗಾಸನದ ಪೂರ್ವಸಿದ್ಧತೆಯ ಕಲ್ಪನೆ ಮೂಡಿಸುವುದು. 
ಮತ್ತು ಆರೋಗ್ಯಕ್ಕೆ ಸಂಬಂದಿಸಿದ | ಯೋಗದ ಮೌಲ್ಯಗಳು ಯೋಗದಿಂದಾಗುವ ದೈಹಿಕ ಹಾಗೂ ಮಾನಸಿಕ ಯೋಗಶಿಕ್ಟಣದ ಪುಸ್ತಕಗಳನ್ನು ಬಳಸಿಕೊಂಡು 4 
ವಿಷಯಗಳ ಜ್ಞಾನವನ್ನು ಪರಿಚಯಿಸಿ | ಲಾಭಗಳು ಪೂರ್ವಸಿದ್ಧತೆ ಮೌಲ್ಯ ಲಾಭಗಳ ವಿವರಣೆ 
ಯೋಗಾಭ್ಯಾಸವನ್ನು ಮಾಡಲು ಆಸಕ್ತಿ ನೀಡುವುದು. 
ಬೆಳೆಸುವುದು. 

4 ಘಟಕ 4 ಆರೋಗ್ಯ ಶಿಕ್ಬಣ ಆರೋಗ್ಯ ಶಿಕ್ಬಣಕ್ಕೆ ಸಂಬಂದಿಸಿದ ಚಿತ್ರಗಳನ್ನು 
ಆರೋಗ್ಯದ ಪರಿಕಲ್ಪನೆಗಳನ್ನು ಆರೋಗ್ಯದ ಅರ್ಥ ಮತ್ತು ಮಹತ್ವ ತಿಳಿಸುವುದು ವೈಯಕ್ತಿಕ ಸ್ವಚ್ಛತೆ ಬಗ್ಗೆ | ಬಳಸುವುದು. ನಿಲುವುಗಳ ಚಿತ್ರಗಳ ಪ್ರದರ್ಶನ 
ಅಬಿಿವೃದ್ಧಿಪಡಿಸುವುದು. ವೈಯಕ್ತಿಕ | ತಿಳುವಳಿಕೆ ನೀಡುವುದು. ವ್ಯಾಯಾಮ ವಿಶ್ರಾಂತಿ ಇವುಗಳ ಲಾಭ ಮತ್ತು | ಹಾಗೂ ಪ್ರಥಮ ಚಿಕಿತ್ಸಾ ಸಲಕರಣೆ ಗಳನ್ನು 
ಸ್ವಚ್ಛತೆಯ ಅಭ್ಯಾಸಗಳನ್ನು ಇವುಗಳ ಅವಶ್ಯಕತೆ ತಿಳಿಸುವುದು. ಆದರ್ಶನಿಲುವು /ಭಂಗಿಗಳನ್ನು | ಬಳಸಿ ಸೂಕ್ತ ಮಾಹಿಅತಿ ನೀಡುವುದು. ಪರಿಸರಕ್ಕೆ 
ರೂಡಿಸುವುದು. ರೂಡಿಸುವುದು. ವೈಯಕ್ತಿಕ ಸುರಕ್ಸತೆ ಮತ್ತು ಪ್ರಥಮ ಚಿಕಿತ್ಸೆ ಬಗ್ಗೆ | ಸಂಬಂದಿಸಿದ ಚಿತ್ರಗಳನ್ನು ಪ್ರದರ್ಶಿಸುವುದು. 
ಪ್ರಥಮ ಚಿಕಿತ್ಸೆಯನ್ನು ಪರಿಚಯಿಸಿ ತಿಳುವಳಿಕೆ ನೀಡುವುದು. ಉತ್ತಮ ಪರಿಸರ ನಿರ್ಮಾಣ ಮತ್ತು ಅದರ 
ಅದರ ಜ್ಞಾನಾರ್ಜನೆಯೊಂದಿಣೆ ಅವಶ್ಯಕತೆಯ ಮಾಹಿತಿ ನೀಡುವುದು. 
ಆಸಕ್ತಿಯನ್ನು ಬೆಳೆಸುವುದು. 

6ನೇ ತರಗತಿ ದೈಹಿಕ ಶಿಕ್ಟಣ ಮತ್ತು ಆರೋಗ್ಯ ಶಿಕ್ಷಣ ಪಠ್ಯವಸ್ತು 
ಪ್ರಾಯೋಗಿಕ 
ಸಾಮರ್ಥ್ಯ ವಿಷಯ(ಚಟುವಟಿಕೆ) ಮಾರ್ಗೋಪಾಯ ((ಚಟುವಟಿಕೆ) ಅವದಿ 
(ಉಪಸಾಮರ್ಥ್ಯ) 
ಗುಂಪು ಆಟಗಳಿಂದ ಏಕಾಗ್ರತೆ, ತಂಡ ಕ್ರೀಡೆಗಳು ವದ ಶಿಕ್ಷಕರು ಅಂಕಣ ರಚನೆ ಮಾಡಿ 
ಕೌಶಲ್ಯಗಳೊಂದಿಗೆ ಅಭ್ಯಾಸ ಮಾಡಿಸುವುದು. 22 





ದೈಹಿಕ ಸಾಮರ್ಥ ಹಾಗೂ 
ನಾಯಕತ್ಥದ ಗುಣಗಳನ್ನು 
ಬೆಳೆಸುವುದು. 





1 ಕಬಡ್ಡಿ 
2.ಪಯೋಗಿಕ:- 
i) 
ಕ್ಯಾಂಟ್‌ (ಉಸಿರು) ಪ್ರವೇಶ, 
ಧಾಳಿ ಮಾಡುವುದು ಚಲನೆ, ಲೀಡ್‌ ಲೆಗ್‌ ರೈಡ್‌, ಶಪ್ಲಿಂಗ್‌ ಲೆಗ್‌ ರೈಡ್‌, 
ನ್ಯಾಚುಲ್‌ ಪುಟ್‌ ರೈಡ್‌ 

















ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೨೯ 








ರನ್ಯಿಂಗ್‌ ಹ್ಯಾಂಟ್‌ ಟಚ್‌, 
ಟರ್ನಿಂಗ್‌ ಹ್ಯಾಂಡ್‌,ಟಚ್‌, 
ಸಿಂಪಲ್‌ ಟೋ ಟಚ್‌, ಸೈಡ್‌ ಕಿಕ್‌ ಬ್ಯಾಕ್‌ ಕಿಕ್‌, 
ಡೈವ್‌ ಓವರ್‌ ದ ಲೈನ್‌ 
ಖೋಖೋ ಪ್ರಾಯೋಗಿಕ 
1.ಚೌಕದಲ್ಲಿ ಕುಳಿತುಕೊಳ್ಳುವುದು 
ಕುಳಿತು ಕೊಳ್ಳುವ ವಿಧಾನ, 
ಬೈ ಖೋ, 
ಸಿಂಗಲ್‌ ಚೈನ್‌ 
ಕಂಬ ಸುತ್ತುವುದು, 
ತ ಹೆಜ್ಜೆ ವಿಧಾನ,/ 2 ಹೆಜ್ಜೆ ವಿಧಾನ 
ಕಂಬ ಮತ್ತು ಮೊದಲನೇ ಚೌಕದಲ್ಲಿ ಕುಳಿತವರ ಮಧ್ಯ ನುಸುಳುವುದು. 
3 ಮತ್ತು 6ಚೌಕಗಳ ಮಧ್ಯ ಓಡುವುದು ಮತ್ತು ಹಿಡಿಯುವುದು, ಓಡುವಾಗ 
ಮಾರ್ಗವನ್ನು ಬದಲಾಯಿಸುವುದು 
ಜಿಗ್‌ಜಾಗ್‌ ರೀತಿ ಓಡ ವುದು 
ಕಂಬದಿಂದ ಕಂಬಕ್ಕೆ ಓಡುವುದು. 
ವಾಲಿಬಾಲ್‌ ಪ್ರಾಯೋಗಿಕ 
1.ಅಂಡರ್‌ ಹ್ಯಾಂಡ್‌ ಸರ್ವೀಸ್‌ 
2.ಅಪ್ಪರ್‌ ಹ್ಯಾಂಡ್‌ ಸರ್ವೀಸ್‌ 
ತಿ.ಸೈಡ್‌ ಆರ್ಮ್‌ ಸರ್ವೀಸ್‌ 
4.ಶಾರ್ಟ್‌ ಆರ್ಮ್‌ ಸರ್ವೀಸ್‌ 


5.ಓವರ್‌ ಹೆಡ್‌ ಪಾಸ್‌ 








ಘುಟ್‌ ಬಾಲ್‌ ಪ್ರಾ ಯೋಗಿಕ 
ಪ್ರಾಯೋ ಗಿಕ: ಒಳ ಪಾದದ ಮೂಲಕ ಚೆಂಡನ್ನು ನೂಕು ವುದು- 
Trapping the ball with sole of the foot-with inside 
of the foot. Dribbling and running with the ball. 
Kick-low and high volley. Tacking-throw in. 



































೨೦೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಓ, ೨೦೦೭ ಭಾಗ - ೧ 
1 ಶ್ರ A 4 

02 ಘಟಕ-2 ಮೇಲಾಟಗಳು: ಟ್ರ್ಯಾಕ್‌ ಮತ್ತು ಸೆಕ್ಕರ್‌ ಗಳ ಬಳಕೆ. 
ದೇಹದ ಶಕ್ತಿ ಹೆಚ್ಚಿಸುವುದು. ಅ. ವೇಗದ ಓಟಗಳು:- ಕೌಶಲ್ಯಗಳನ್ನು ಮೊದಲು ಪ್ರದರ್ಶಿಸುವುದು. 
ದೈಹಿಕ ವೇಗ ಹೆಚ್ಚಿ ಸುವುದು. 1) ವಿಶಿಷ್ಟ ಕಂಡಿಷನಿಂಗ್‌ ವ್ಯಾಯಾಮಗಳು. ಕಲಿಕಾ ಹಂತದಲ್ಲಿ ವಿಂಗಡಿಸಿ ಅಭ್ಯಸಿಸುವುದು. 
ದೇಹ ಹಾಗೂ ಮಾನಸಿಕ ಹೊಂದಾಣಿಕೆಯ | 2) ಓಟದ ಕ್ರಿಯೆಯ ಪುನರಾವರ್ತನೆ. ಪೂರ್ಣ ಪ್ರಮಾಣದ ಕ್ರಿಯಾ ಅಭ್ಯಾಸವನ್ನು 
ಅಬಿವೃದ್ಧಿ, 3) ಕೌಚ್‌ ಸ್ಟಾರ್ಟ್‌ /ಬಂಚ್‌ ಸ್ಟಾರ್ಟ್‌ 1 ಮೀಡಿಯಂಸ್ಟಾರ್ಟ್‌/ ಏಲಾಂಗೇಟಡ್‌ ಶಿಕ್ಸಕರು ಪರಿಶೀಲಿಸಿ ತಪ್ಪುಗಳಿದ್ದಲ್ಲಿ 
ದೈಹಿಕ ಕಾರ್ಯ ಕ್ಷಮತೆಯನ್ನು ಸ್ಟಾರ್ಟ್‌ ಅಭ್ಯಾಸ ಮಾಡಿಸುವುದು. ಸರಿಪಡಿಸುವುದು. 
ಅಬಿವೃದ್ದಿ ಪಡಿಸುವುದು. 4) ಪಿನಿಷಿಂಗ್‌ ಥೂ ಲಂಜ್‌, ಶೋಲ್ಲರ್‌ ಶಗ್‌. 

೪ ೨ 1. 2) 
ಆ. ಗುಂಡು ಎಸೆತ: 
1) ವಿಶಿಷ್ಟ ಕಂಡೀಷನಿಂಗ್‌ ವ್ಯಾಯಾಮಗಳನ್ನು ಮಾಡಿಸುವುದು. 
2) ಓಬೆ ಟನ್‌ ವಿಧಾನ, ಹೋಲ್‌, ಪ್ಲೇಸ್‌ಮೆಂಟ್‌, ಸ್ನಾನ್ಸ್‌, 
ತ್ರ 4 1 ಟ್‌ 
ಗ್ಲೈಡಿಂಗ್‌, ರಿಲೀಸ್‌ ಮತ್ತು ರಿಕವರಿ. 
ಇ ಉದ್ದಜಿಗಿತ: 
1) ವಿಶಿಷ್ಟ ಕಂಡಿಷನಿಂಗ್‌ ವ್ಯಾಯಾಮಗಳನ್ನು ಮಾಡಿಸುವುದು. 
2) ಗಾಳಿಯಲ್ಲಿ ಆಕ್ಸನ್‌-ಹಿಚ್‌ಕಿಕ್‌. 
ಲ್ಯಾಂಡಿಗ್‌-ಸ್ಕೂಪ್‌, ಸೈಡ್‌ ಫಾಲ್‌ ಔಟ್‌. 

3 ಘಟಕ 3 ತಾಳಬದ್ಧ ಚಟುವಟಿಕೆಗಳು ಪ್ರದರ್ಶನ ವಿವರಣಾ ಪದ್ಧತಿಯಂತೆ 
ದೈಹಿಕ ಹೊಂದಾಣಿಕೆ ನರಸ್ನಾಂಯುಗಳ 1 ಲೆಯೀಮ್ಸ್‌ (ಹಿಂದೀ) ಅಭ್ಯಾಸವನ್ನು ಮಾಡಿಸುವುದು. 
ಹೊಂದಾಣಿಕೆ/ ಸಹನಶೀಲತೆ ಹಾಗೂ 2 ಡಂಬಲ್ಸ್‌ 
ಸುಂದರ ಚಲನಾಬ್ಬಿವೃದ್ದಿಂಯನ್ನು (ಗ್ರೇಸ್‌) 3 ಫ್ಲಾಗ್‌ಡಿಲ್‌ 

೫೧] ಇ) [) is) 





ಅಬಿವೃದ್ಧಿ ಪಡಿಸುವುದು. 
ಇ 








ಇವುಗಳ ಮೂಲಭೂತ ಸ್ಥಿತಿಗಳನ್ನು ಹಾಗೂ 1 ರಿಂದ 4 ವ್ಯಾಯಾಮ 
ಪಟ್ಟಿಗಳನ್ನು ಮಾಡಿಸುವುದು. 























ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೩೧ 
1 2 3 4 5 

ಘಟಕ 4 ಯೋಗಾಸನಗಳು ಶಿಕ್ಷಕರು ಮೊದಲು ವಿವರಣೆ ಮೂಲಕ 

ಮನಸ್ಸಿನ ಕೇಂದ್ರೀಕರಣ ಶಕ್ತಿಯ ಯೋಗಾಸನ (0೦9೩) ಪ್ರಾಯೋಗಿಕವಾಗಿ ಆಸನಗಳನ್ನು ಮಾಡಿ 

ಅಬಿವೃದ್ಧಿ ದೈಹಿಕ ಕೃಮತೆಯಲ್ಲಿ ಹೆಚ್ಚಳ ಪ್ರಾಯೋಗಿಕ i= ತೋರಿಸಿ ಹಂತಹಂತವಾಗಿ ವಿದ್ಯಾರ್ಥಿಗಳಿಂದ | ಅವದಿಗಳು 


ಉಸಿರಾಟದ ಸರಿಯಾಧ ಕ್ರಮದ ಅಬಿವೃದ್ಧಿ 


1.ಸೂರ್ಯನಮಸ್ಕಾರ ( 10 ಹಂತಗಳು) 


ಮಾಡಿಸಿ ಪೂರ್ಣ ಯೋಗಾಸನವನ್ನು 


(15) 

















ಶಾಂತಮನೋಭಾವವನ್ನು ನಿಂತುಮಾಡುವ ಆಸನಗಳು ರೂಡಿ ಗೊಳಿಸುವುದು. 
ಉಜ್ವಲಗೊಳಿಸುವುದು. ತಾಡಾಸನ -ಉತ್ಕಟಾಸನ ಅರ್ಥಕಟಿ ಚಕ್ರಾಸನ ಅರ್ಥಚಕ್ರಾಸನ 
ತಿ.ಕುಳಿತು ಮಾಡುವಆಸನಗಳು : ಪದ್ಮಾಸನ, ಭೂನಮನ ಪದ್ಮಾಸನ, 
ವಜ್ರಾಸನ ಸ 
4,.ಮಲಗಿ ಮಾಡುವ ಆಸನಗಳು :- ಉತ್ಥಿತ ಮೇರು ದಂಡಾಸನ, 
ಶೀರ್ಷಬದ್ಧ ಮೇರುದಂಡಾಸನ ಭುಜಂಗಾಸನ , ಶವಾಸನ 
5, ಉಸಿರಾಟದ ಕ್ರಿಯೆಗಳು :- ಕೈಗಳನ್ನು ಪಕ್ಕಕ್ಕೆ ಮತ್ತು ಮುಂದಕ್ಕೆ 
ಚಾಚುತ್ತ ಉಸಿರಾಡಿಸುವುದು . ಕೈ ಬೆರಳುಗಳನ್ನು ಹೆಣೆದು ಮುಂದಕ್ಕೆ 
ಚಾಚುವುದು ತಲೆಯನ್ನುಮೇಲಕ್ಕೆ ಚಾಚುತ್ತ ಕೈಗಳನ್ನು ಮೇಲಕ್ಕೆತ್ತುವುದು 
ಮತ್ತು ಕೆಳಗೆ ತರುವುದು. ಕೈಗಳನ್ನು ಮೇಲೆತ್ತಿ ಮುಂದೆ ಬಾಗುವುದು 
ಮತ್ತೆ ಮೇಲೆ ಬರುವುದು. 
6)ಮುದೆಗಳು: ಪರಿಚಯ, ಅವಶ್ಯಕತೆ, ಚೆನ್ಮುದೆ, ಚಿನ್ಮಂಯ ಮುದೆ, ಆದಿ 
ಮುದ್ರೆ, ಬ್ರಹ್ಮ ಮುದ್ರೆ. 
ಘಟಕ 5 ಪದಕವಾಯತು ಶಿಕ್ಸಕರು ಮೊದಲು ಪ್ರದರ್ಶನ ನೀಡಬೇಕು 
ದೇಹದ ಹೊಂದಾಣಿಕೆಯ ಅಬಿವೃದ್ಧಿ * ಸಾವ್‌ಧಾನ್‌ ಹಂತಹಂತವಾಗಿ ಅಭ್ಯಾಸ ಮಾಡಿಸಬೇಕು. 
ಚಲನೆಯಲ್ಲಿ ಸರಳತೆ ಮೂಡಿಸುವಿಕೆ 9 ಆರಾಂಸೇ ಸರಿಯಾದ ನಿಲುವುಗಳ ಬಗ್ಗೆ ವಿವರಣೆ 
ಶಿಸ್ತನ್ನು ಕಲಿಸಿ ಅಬಿವೃದ್ಧಿಪಡಿಸುವುದು. [ ವಿಶ್ರಾಮ್‌ ನೀಡುವುದು. 
* ಜೈಸೇಥೇ 
* ಲೈನ್‌ಬನ್‌ 
* ದೃನೇಬಾಯೇ ಸಚ್‌ 
* ಸಾಮನೇ ದೇಖ್‌ 
*  ಗೀಂಠತೀಕರ್‌ 
* ಕದಂತಾಲ್‌ 
* ಧಾಮ್‌ 















































೨೦೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 
ಮನರಂಜನೆಯ ಆಟಿಗಳು (1 ರಿಂದ 12 ಆಟಗಳು) ತರಗತಿ - 6ನೇ ತರಗತಿ 
ಅವದಿ: 4 (ಪ್ರಾಯೋಗಿಕ). 
ಸಾಮರ್ಥ್ಯ ವಿಷಯ ಮಾರ್ಗೋಪಾಯಗಳು ಅವದಿಗಳು 
ದೈಹಿಕ, ಮಾನಸಿಕ ಬೆಳವಣಿಗಾಗಿ: 1)ಗೂಳಿ ಕಾಳಗ ಆಟಗಳ ಬಗ್ಗೆ ವಿವರಣೆ ಹಾಗೂ ನಿಯಮಗಳನ್ನು ತಿಳಿಸಿ, 4 
ಬಲ ಪ್ರಯೋಗ 2)ಲಗೋರಿ ಗುಂಪುಗಳಾಗಿ ವಿಂಗಡಿಸಿ, ಮಕ್ಕಳಿಗೆ ಮನೋರಂಜನೆ ದೊರೆಯುವಂತೆ 
ಗುರಿಸಾಧನೆ 3)ನಾಯಿ ಮತ್ತು ಮೂಳೆ ವೈಯಕ್ತಿಕ ಅವಕಾಶ ಸಿಗುವಂತೆ ಆಡಿಸುವುದು. ಈ ಆಟಗಳನ್ನು 
ಸ್ಪರ್ಧಾಮನೋಭಾವ 4)ಸರ್ಕಲ್‌ ಖೋ-ಖೋ ದೈಹಿಕಶಿಕ್ಟಣ ತರಗತಿಗಳ ಕೊನೆಯಲ್ಲಿಯೂ ಸಹಾ ರೂಡಿಸಬಹುದು. 
ಛಲ ಅಂದಾಜು ಮೂಡುವಿಕೆ 5) ತಾಂಡವ ನೃತ್ಯ 
ಆನಂದ, ಆಸಕ್ತಿ 6)ನಮಸ್ಕಾರ 
ಸೌಹಾರ್ದ 7)ಗಾಂದೀಜಿ, ಸ್ವಾಮೀಜಿ, ನೇತಾಜಿ 
ಸರಿ - ತಪ್ಪು 8)ಮೀನಿನ ಬಲೆ 
ಹಿಡಿಯುವುದು 9)ಗುರು - ಶಿಷ್ಯರು 
ನಾಯಕತ್ವ 10)ಸ್ಮರಣ ಶಕ್ತಿ ಆಟ, ವ್ಯಕ್ತಿಯ ಹೆಸರು 
ಸ್ಮರಣೆ 11)ಇರುವೆಯ ಸಾಲು 
ಅಳತೆ ಎಣಿಕೆ 12)ರೈಲು ಬೋಗಿ 
ಅಂಗಾಂಗಗಳಿಗೆ ವ್ಯಾಯಾಮ 
7ನೇ ತರಗತಿ ತಾತಿಕ 
ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ7ನೇ ತರಗತಿ ತಾತ್ತಿಕ 
ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 
ಕ್ರಸ. ಸಾಮರ್ಥ್ಯ/ಉಪಸಾಮಥ್ಯಗಳು ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯಗಳು ಅವಧಿ 








ಣ್‌ 


ಘಟಕ 01 
ಸಂಬಂಧಿತ ಆಟಗಳ ಇತಿಹಾಸ ಬೆಳವಣಿಗೆ, ಅಂಕಣ 
ರಚನೆಗೆ ಜ್ಞಾನವನ್ನು ಬೆಳೆಸುವುದು. 





ಕಬಡಿ 

ಬಡ 
ಖೋಖೋ 
ವಾಲಿಬಾಲ್‌ 
ಪುಟ್‌ಬಾಲ್‌ 


೫7 301 301 3 301 


ಹಾಕಿ 


ಬೋಧಿಸುವುದು. 





ಕೀಡೆಗಳು 


ಈ ಮೇಲಿನ ಕ್ರೀಡೆಗಳ ಇತಿಹಾಸ, ಹುಟ್ಟು, ಬೆಳವಣಿಗೆ ಅಂಕಣಗಳ ಪರಿಚಯ, ಅಳತೆಗಳನ್ನು 





ತರಗತಿಯಲ್ಲಿ ಹಾಗೂ ಮೈದಾನದಲ್ಲಿ 
ಅಂಕಣಗಳ ರಚನೆ ಮಾಡಿಸುವುದರ 
ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಕರು 
ಮನನ ಮಾಡಿಸುವುದು. 





05 




















ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೩೩ 
ಕ್ರಸ. ಸಾಮರ್ಥ್ಯ/ಉಪಸಾಮಥ್ಯಗಳು ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯಗಳು ಅವಧಿ 
| ಸಂಬಂಧಿಸಿದ ಮೇಲಾಟಗಳ ಬಗ್ಗೆ ಬೋಧನೆಯ ಮೇಲಾಟಗಳು ಸಂಬಂಧಿತ ಛಾರ್ಟ್‌ಗಳನ್ನು 05 


ಮುಖಾಂತರ ಜ್ಞಾನಾಭಿವೃದ್ಧಿ ಮಾಡುವುದು. 
ಕೌಶಲ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಲು 
ಅನುಸರಿಸಬೇಕಾದ ವೈಜ್ಞಾನಿಕ ತರಬೇತಿ ಮೂಲ ಭೇಟಿ 
ಅಂಶಗಳನ್ನು ವಿವರಿಸುವುದು. 


ವೇಗದ ಓಟಗಳು: 
1. ಕಂಡಿಷನಿಂಗ್‌ ಮಾಡಿ ದೇಹ ಸಜ್ಜುಗೊಳಿಸುವ ವಿಧಾನ 
2 ಸ್ಫರ್ಧೆಯ ಮೂಲ ನಿಯಮಗಳನ್ನು ವಿವರಿಸುವುದು. 


3... ರಾಷ್ಟೀಯ ಮತ್ತು ಅಂತರ ರಾಷ್ಟೀಯ ಅಹ್ಲೇಟ್‌ಗಳ ದಾಖಲೆ ಮತ್ತು ಸಾಧನೆಗಳ 
ಅ ಅ 
ಪರಿಚಯ. 
ಉದ ಜಿಗಿತ:- 
ಉದ್ದ ಜಗಿತ- 


ಕಂಡಿಷನಿಂಗ್‌ ವ್ಯಾಯಾಮಗಳ ಬಗ್ಗೆ ತಿಳಿಸುವುದು. 

ವಿವಿಧ ಕೌಶಲ್ಯಗಳು-ಹ್ಯಾಂಗ್‌-ಸೆಲ್‌-ವಿತ್‌ಕಿಕ್‌. 

ಉದ್ದ ಜಿಗಿತದ ಮೂಲ ನಿಯಮಗಳನ್ನು ವಿವರಿಸುವುದು. 

ಉತ್ತಮ ಉದ್ದಜಿಗಿತ ಹಾಡುಗಳ ಸಾಧನೆ ಮತ್ತು ದಾಖಲೆಗಳ ಪರಿಚಯ ತಿಳಿಸುವುದು. 
ಎಸೆತ:- 

ವಿವಿಧ ವಿಧಾನಗಳು - ಓಚಿರಾಯನ್‌ ವಿಧಾನ ವಿವರ 

ಸ್ಪರ್ಧೆಯ ಮೂಲ ನಿಯಮಗಳ ಪರಿಚಯ 


1. 
2 
3 
4 
ಗುಂಡು 
1. 
2 
3. ಉತ್ತಮ ಶಾಟ್‌ ಪಾತರ್‌ಗಳ ಸಾಧನೆ ದಾಖಲೆಗಳ ಪರಿಚಯ 


ತರಗತಿಯಲ್ಲಿ ತೋರಿಸಿ ವಿವರಿಸುವುದು. 


ಸಂಬಂಧಿತ ಕ್ರೀಡಾ ಜ್ಞಾನದ 
ಪುಸ್ತಕಗಳನ್ನು ಬಳಸಿಕೊಳ್ಳುವುದು. 





| ಘಟಕ-3 


ಯೋಗಾಸನ ತಾತ್ವಿಕ ಪರಿಚಯ ಮಾಡಿಸುವುದು. 
ಯೋಗಾಸನಗಳಲ್ಲಿ ಭಾಗವಹಿಸಲು ಬೇಕಾಗುವ 
ಮಾನಸಿದ ಸ್ಥಿತಿಯ ಅಭಿವೃದ್ಧಿಗೊಳಿಸುವುದು. 

ಯೋಗದ ಮಹತ್ವವನ್ನು ಅರ್ಥೈಸುವುದು ಮತ್ತು 
ಮನನ ಮಾಡಿಸುವುದು. 


ಯೋಗಾಸನ 

1. ಯೋಗದ ಪರಿಚಯ. 
2. ವ್ಯಾಖ್ಯೆ. 
3. ಯೋಗದ ಪಥಗಳು. 
4, ಅಷ್ಟಾಂಗ ಯೋಗಗಳು. 
5. ಪ್ರಾಣಾಯಾಮ. 

ಈ ಮೇಲಿನ ಎಲ್ಲಾ ಯೋಗ ಕೌಶಲ್ಯಗಳ ಬಗ್ಗೆ ಇರುವ ಅರ್ಥ, ಗುರಿಗಳು ಮತ್ತು ಇಂದಿನ 
ಸಂಕೀರ್ಣ ಸಮಾಜದಲ್ಲಿ ಅದರ ಅವಶ್ಯಕತೆಗಳನ್ನು ವಿವರಿಸುವುದು. ಪೂರ್ವ ಸಿದ್ದತೆಯ 
ವಿವರಗಳನ್ನು ವಿಶ್ಲೇಷಿಸಿ ವಿವರಿಸುವುದು. 


ಯೋಗ ಛಾರ್ಟ್‌ಗಳನ್ನು 
ಬಳಸಿಕೊಳ್ಳುವುದು. 

ಯೋಗಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು 
ಬಳಸಿಕೊಳ್ಳುವುದು. 


05 











/ ಘಟಕ-4 


ಆರೋಗ್ಯದ ಉತ್ತಮ ಅಭ್ಯಾಸಗಳನ್ನು ರೂಢಿಸುವಂತೆ 
ವಿವರಿಸಿ ಪ್ರೇರೇಪಿಸುವುದು. 

ಪ್ರಥಮ ಚಿಕಿತ್ಸೆ ಮಾಹಿತಿ ನೀಡುವುದು. ಪ್ರಥಮ 
ಚಿಕಿತ್ಸೆಯ ಸಂದರ್ಭಗಳಲ್ಲಿ ಸ್ವಯಂ ಪ್ರೇರಿತರಾಗಿ 
ಭಾಗವಹಿಸುವಂತೆ ಪ್ರವಚನ ನೀಡಿ ಭಾಗವಹಿಸುವ 
ಆತ್ಮ ಸ್ಥೈರ್ಯದ ಅಭಿವೃದ್ಧಿ ಮಾಡಿಸುವುದು. 





ಆರೋಗ್ಯ ಶಿಕ್ಷಣ-ವೈಯಕ್ತಿಕ ಸ್ವಚ್ಛತೆ-ಪ್ರಥಮ ಚಿಕಿತ್ಸೆ 

1 ಶಾಲಾ ಆರೋಗ್ಯದ ಶಿಕ್ಷಣ ಚಟುವಟಿಕೆಗಳು, ಅರ್ಥ ವಿವರಣೆ, ಶಾಲಾ ಆವರಣ, ಕೊಠಡಿ 
ಶೌಚಾಲಯ, ಮೈದಾನಗಳಲ್ಲಿ ನಿರ್ವಹಿಸಬೇಕಾದ ಆರೋಗ್ಯದ ಚಟುವಟಿಕೆಗಳ ಬಗ್ಗೆ 
ಬೋಧಿಸುವುದು. 

.. ಶಾಲಾ ಉಪಹಾರ ವ್ಯವಸ್ಥೆ, ಸ್ವಚ್ಛತೆ, ಎಚ್ಚರಿಕೆ ಕ್ರಮಗಳ ಮಾಹಿತಿ ನೀಡುವುದು. 

3. ಸಮತೋಲನ ಮತ್ತು ಸತ್ವಪೂರ್ಣ ಆಹಾರ ಸೇವನೆಯ ಅಗತ್ಯ-ಕ್ರೀಡಾಪಟುಗಳ ಮೇಲೆ 
ಉಂಟಾಗುವ ಪರಿಣಾಮಗಳ ವಿವರಣೆ. 

4. ವ್ಯಾಯಾಮಗಳು-ವಿಶ್ರಾಂತಿ-ನಿದ್ದೆ-ಅವುಗಳ ಅವಶ್ಯಕತೆ ಬೋಧನೆ 





ಛಾರ್ಟ್‌ಗಳ ಬಳಕೆ 

ಪ್ರಥಮ ಚಿಕಿತ್ಸೆಯ ಕೆಲವು 
ವಿಧಾನಗಳನ್ನು ತರಗತಿಯಲ್ಲಿ ಮಾಡಿ 
ತೋರಿಸುವುದು. 





05 








೨೦೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ 


ಭಾಗ-೧ 





ಯೋಗಾ ಸನಗಳು 7ನೇ ತರಗತಿ 





ಸಾಮರ್ಥ್ಯಗಳು 


ವಿಷಯ ಮತ್ತು ಚಟುವಟಿಕೆ 


ಮಾರ್ಗೋಪಾಯ (ಚಟುವಟಿಕೆ) 


ಅವದಿಗಳು 








1. ಆಸನಗಳಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ 
ಮತು ದೈಹಿಕ ಕ್ಷಮತೆ ಹೆಚ್ಚಾಗುತ್ತದೆ ಮತ್ತು 
ವಿದ್ಯಾರ್ಥಿಗಳು ದೇಹದಂಡನ ಮಾಡುವುದರಿಂದ, 
ಸಹನೆ, ತಾಳ್ಮೆ ಇತ್ಯಾದಿ ಅಬಿವೃದ್ಧಿಗೊಳ್ಳುತ್ತದೆ. 
ಸಾಮಾನ್ಯ ಕಾಯಿಲೆಗಳಾದ ಹೊಟ್ಟೆ ನೋವು, ತಲೆ 
ನೋವು ಇತ್ಯಾದಿ ದೂರವಾ ಗುತ್ತದೆ ಎಂಬ ಅರಿವು 
ನೀಡುವುದು. 


ಉಸಿರಾಟದ ವ್ಯಾಯಾಮಗಳಿಂದ ಪರಾಗ ಉಸಿರಾಟ 
ಮತ್ತು ದೀರ್ಫ ಉಸಿರಾಟದಿಂದ ಆರೋಗ್ಯಕರ 
ದೇಹ ಹೊಂದಲು ಸಾಧ್ಯವಾಗುತ್ತದೆ. ಈ 
ವ್ಯಾಯಾಮಗಳಿಂದ ಮೂಗಿನಲ್ಲಿರುವ ಸಾಮಾನ್ಯ 
ತೊಂದರೆಗಳು ಗಂಟಲಿನಲ್ಲಿರುವ ತೊಂದರೆಗಳು, 
ದೂರವಾಗುತ್ತವೆಂಬುದರ ಜ್ಞಾನ ಕೊಡಬೇಕು. 
(ವೇಗವಾದ ಉಸಿರಾಟಿದಿಂದ ಆಯಸ್ಸು 
ಕಡಿಮೆಯಾಗುವುದರ ಬಗ್ಗೆ ವಿವರಣೆ 
ನೀಡಬೇಕಾಗುತ್ತದೆ) 





1. ಪ್ರಾಯೋಗಿಕ 

1. ನಿಂತುಮಾಡುವ ಆಸನಗಳು 
(1) ತ್ರಿಕೋನ ಆಸನ 
(2)ವೀರಭದ್ರ ಆಸನ 

(3)ಪಾದ ಹಸ್ತಾಸನ 

(4)ವೃತ್ತ ಆಸನ 

2. ಕುಳಿತು ಮಾಡುವ ಆಸನಗಳು 
(1) ತೋಲಾ ಆಸನ 

(2) ಬದ್ದ ಪದ್ಮಾಸನ 

(3) ಪರ್ವತಾಸನ 

(4) ಯೋಗ ಮುದ್ರಾಸನ 

3. ಮಲಗಿ ಮಾಡುವ ಆಸನಗಳು 
(1) ದ್ವಿಪಾದಾಸನ 

(2) ಶಲಭಾಸನ 

(3) ನವಾಸನ 


4. ಉಸಿರಾಟ ಕ್ರಿಯೆಗಳು 
ಕೈಗಳನ್ನು ಭುಜದ ಮೇಲಿಟ್ಟು ಮೇಲೆ ಎತ್ತುವುದು, ಪಕ್ಕಕ್ಕೆ 
ನಿಧಾನವಾಗಿ ಕೈ ಎತ್ತಿ ಬಾಗುವುದು. ಒಂದು ಕಾಲನ್ನು ಮುಂದೆ 
ಹಾಕುವುದು ಮತ್ತು ಸ್ಥಿತಿಗೆ ಬರುವುದು. ಮತ್ತೊಂದು 
ಕಾಲಿನಿಂದ ಹಿಂದಕ್ಕೆ ಮುಂದಕ್ಕೆ ಬಾಗುವುದು. 
5. ಮುದ್ರೆಗಳು: 
ನಾಸಿಕ ಮುದೆ, ಷಣ್ನುಖ ಮುದೆ, ಅಧಮ ಶ್ನಾಸ, 
ಟ್ರ $ ಪನ ವೆ 
ಹೊಟ್ಟೆಯ ಉಸಿರಾಟ, ಉದರ ಶ್ವಾಸ, ಮಧ್ಯಮ 





ಶಿಕ್ಬಕರಾದವರು ಮೊದಲು ಪ್ರಾಯೋಗಿಕವಾಗಿ ಮಾಡಿ 
ತೋರಿಸುವರು (ಪ್ರದರ್ಶನಾ ಪದ್ಧತಿಯಲ್ಲಿ) ನಂತರ 


ವಿದ್ಯಾರ್ಥಿಗಳಿಗೆ ಮಾಡುವಾಗ ಯಾವುದೇ ಒತ್ತಡ ಹೇರದೆ/ 
ನಿಧಾನವಾಗಿ ಮಾಡಿಸುತ್ತಾ, ಅವರ ಶರೀರದಲ್ಲಿರುವ ಭಂಗಿ 


(ನಿಲುವು)ಗಳ ತಪ್ಪು ತಿದ್ದುತ್ತಾ ಹೋಗುವರು. 
ತ್ತಾ 


ಉಸಿರಾಟದ ಪ್ರಕ್ರಿಯೆಯಲ್ಲಿ ಏರಿಳಿತ, ಕ್ರಮಬದ್ಧತೆಯನ್ನು 
ಅನುಸರಿಸುವಂತೆ ಸೂಚನೆ ಕೊಡುತ್ತಾ ಹೋಗುವರು. ಇಲ್ಲ 
ಶಿಕ್ಸಕರು ವೈಯಕ್ತಿಕ ಗಮನ ನೀಡಿ, ಅವರ ತಪ್ಪು ತಿದ್ದುತ್ತಾ 


ಹೋಗುವರು. ಮತ್ತು ವಿದ್ಯಾರ್ಥಿಗಳಿಗೆ ಮನಸ್ಸು 
ಕೇಂದ್ರೀಕರಿಸುವಂತೆ ಸೂಚಿಸುತ್ತಾ ಹೋಗುವರು. 
ಉಸಿರಾಟದ ಕ್ರಮಬದ್ಧತೆಯು ವಿದ್ಯಾರ್ಥಿಗಳ ಓದಿಗೆ 
ಮನವರಿಕೆ ಮಾಡುತ್ತಾ ಹೋಗುವುದು. 





16 

















ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೩೫ 
ತಾಳಬದ್ಧ ಚಟುವಟಿಕೆಗಳು (7ನೇ ತರಗತಿ) 
ಸಾಮರ್ಥ್ಯಗಳು ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ (ಚಟುವಟಿಕೆ) ಅವದಿಗಳು 
1. ವಿದ್ಯಾರ್ಥಿಗಳಲ್ಲಿ ಹೊಂದಾಣಿಕೆ, ತಾಳಬದ್ಧವಾಗಿ |1. ಪ್ರಾಯೋಗಿಕ 
ಹಿಂದಿನವುಗಳ ಪುನರಾವರ್ತನೆ ಲೇಯೀಮ್‌ನಲ್ಲಿ 06 


ಚಟುವಟಿಕೆಯಲ್ಲಿ ಭಾಗವಹಿಸುತ್ತಾರೆ. ಮತ್ತು 
ಅದರಲ್ಲಿ ನರಸ್ನಾಯು ಹೊಂದಾಣಿಕೆ 
ವೃದ್ಧಿಯಾಗುತ್ತದೆ. 


(1) 
(2) ಪೀಛೆ ಫಲಾಂಗ್‌ 
(3) ದೊ-ರುಖ್‌ 


ಆಗೆ ಫಲಾಂಗ್‌ 


ಶಿಕ್ಸಕರು ಲೇಯೀಮ್‌ನ ಕವಾಯತು ಮಾಡಿ ತೋರಿಸುತ್ತಾರೆ. ನಂತರ 
ಎಣಿಕೆಯಂತೆ ಮಾಡುತ್ತಾ, ವಿವರಣೆ ನೀಡುತ್ತಾ ಮಾಡಿ 
ತೋರಿಸುವರು. ವಿದ್ಯಾರ್ಥಿಗಳಿಂದ ಮಾಡಿಸುತ್ತಾ, ತಪ್ಪು ತಿದ್ದುತ್ತಾ 
ಹೋಗುವರು. 








2. ವಿದ್ಯಾರ್ಥಿಗಳಿಗೆ ಈ ಚಟುವಟಿಕೆ ಗಳಿಂದ 
ತಾಳಬದ್ಧವಾಗಿ ಹೆಜ್ಜೆ ಹಾಕುವುದರ ಜೊತೆ ಗೆ 
ದೈಹಿಕ ಸಾಮರ್ಥ್ಯ (Stamina) ವೃದ್ಧಿಯಾ ಗಿ 
ತ್ತದೆ. ಈ ಚಟುವಟಿಕೆಗಳಿಂದ ಪರೋಕ್ಸವಾಗಿ 
ವಿದ್ಯಾರ್ಥಿಯ ಉಸಿರಾಟದ ಕ್ರಮಬದ್ಧತೆ ಉತ್ತಮ 
ಗೊಳ್ಳುತ್ತದೆ. 





2. ಏರೋಬಿಕ್ಸ್‌ - ಪ್ರಾಯೋಗಿಕ 

1) Low impact on spot march 
2) March for word back word 
3) Step at sideways 

4) Double step touch 

5) L shape movement 

6) V Shape movement 

7) Step touch for word 

8) Side step movement 





ಶಿಕ್ಬಕರು ವಿದ್ಯಾರ್ಥಿಗಳಿಗೆ ಇಲ್ಲಿ ಸೂಚಿಸಿದ ಚಟುವಟಿಕೆಗಳನ್ನು 
ಪ್ರದರ್ಶನಾ ಪದ್ಧತಿಯನ್ಶಯ ಮಾಡಿ ತೋರಿಸುವರು. ನಂತರ 
ವಿದ್ಯಾರ್ಥಿಗಳಿಗೆ ಮಾಡಲು ಹೇಳಿ ತಪ್ಪು ತಿದ್ದುತ್ತಾ ಸಾಗುವರು. 








ರಾಷ್ಟ್ರೀಯ ಭಾವೈಕ್ಯತೆ 


ತರಗತಿ - 7ನೇ ತರಗತಿ 


ಅವದಿ - 05 
ಪ್ರಾಯೋಗಿಕ -03 
ತಾತ್ವಿಕ -02 





ಸಾಮರ್ಥ್ಯಗಳು 


ವಿಷಯ ಮತ್ತು ಚಟುವಟಿಕೆ 


ಮಾರ್ಗೋಪಾಯ (ಚಟುವಟಿಕೆ) 


ಅವದಿಗಳು 





1. ನಾಡಹಬ್ಬದ ಮಹತ 
ಬ ವ 


ಕರ್ನಾಟಿಕ ರಾಜ್ಯೋತ್ಸವ (ನವಂಬರ್‌-1) 


ಶಾಲೆಯಲ್ಲಿ ಆಚರಿಸುವುದರ ಮೂಲಕ ನಾಡಿನ ಬಗ್ಗೆ ಗೌರವ 
ಮೂಡಿಸುವುದು 





2. ರಾಷ್ಟ್ರೀಯ ಹಬ್ಬಗಳ ಮಹತ್ವ 


ರಾಷ್ಟ್ರೀಯ ಹಬ್ಬಗಳು 
(ಆಗಸ್ಟ್‌ 15, ಜನವರಿ 26, ಅಕ್ಟೋಬರ್‌ 2) 


ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ತಿಳಿಸಿ, ರಾಷ್ಟ್ರೀಯ 
ಭಾವೈಕ್ಯತೆಯನ್ನು ಮೂಡಿಸುವುದು. 





3. ರಾಷ್ಟ್ರೀಯ ಲಾಂಛನಗಳ ಮಹತ್ವ 


ಸ್ಥಂಭದ ಮೇಲೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವ 
ನಾಲ್ಕು ಸಿಂಹಗಳು 


ಲಾಂಛನದ ಮಾದರಿಯನ್ನು ತಯಾರಿಸುವುದರ ಮೂಲಕ ರಾಷ್ಟ್ರೀಯ 
ಭಾವೈಕ್ಯತೆಯನ್ನು ಮೂಡಿಸುವುದು. 








4. ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವ ಗೀತೆಗಳ 
ಮಹತ್ವ 





ರಾಷ್ಟ್ರೀಯ ಭಾವೈಕ್ಯತೆಯ ಗೀತೆಗಳ ರಚನೆಕಾರರು 
ಹಾಗೂ ಬಾವಾರ್ಥಗಳ ಪರಿಚಂಖ 





ರಾಷ್ಟ್ರೀಯ ಭಾವೈಕ್ಯತೆಯ ಗೀತೆಗಳನ್ನು ಕಲಿಸುವುದು, 
ರಾಗಬದ್ಧವಾಗಿ ಹಾಡಿಸುವುದು ಹಾಗೂ ಗೀತೆಗಳ ಸ್ಪರ್ಧೆಗಳನ್ನು 
ಏರ್ಪಡಿಸುವುದು. 














೨೦೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಓ, ೨೦೦೭ ಭಾಗ - ೧ 














ಸಾಮರ್ಥ್ಯಗಳು ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ (ಚಟುವಟಿಕೆ) 
ಈ ಕ್ರೀಡೆಗಳಿಂದ ದೇಹದ ಬೆಳವಣಿಗೆ, ಬೌದ್ಧಿಕ ಕ್ರೀಡೆಗಳು: ತಾತ್ವಿಕ ಅವದಿಗಳು - 05 ಈ ಕ್ರೀಡೆಗಳ ಕೌಶಲ್ಯಗಳನ್ನು ಅಂಕಣ ಮೂಲಕ ಪ್ರಾಯೋಗಿಕವಾಗಿ 
ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಹಾಗೂ ಕಬಡ್ಡಿ, ಖೊ-ಖೊ, ವಾಲಿಬಾಲ್‌ ಮತ್ತು ಘುಟ್‌ಬಾಲ್‌ ಆಟದ ಇತಿಹಾಸ, ಶಿಕ್ಬಕರು ವಿದ್ಯಾರ್ಥಿಗಳೊಂದಿಗೆ ಅಂಕಣದಲ್ಲಿ ಅಭ್ಯಾಸ 
ಅಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಆಸಕ್ತಿ ಬೆಳೆಸುವುದು | ಹುಟ್ಟು ಬೆಳವಣಿಗೆ ಅಂಕಣದ ಪರಿಚಯ, ಆಟಿವಾಡುವ ವಿಧಾನ, ಆಳತೆ, ಮಾಡುವುದು. 
ಪಶ್ನೆಪತಿಕೆ 
J J 
ಪ್ರಾಯೋಗಿಕ ಅವದಿಗಳು - 22 


ಕಬಡ್ಡಿ: Offensive Skills, ರಿವರ್ಸ್‌ ಪ್ಯೂಟ್‌ರೈಡ್‌, ಸ್ಟೇರಿಗ್‌ ಹ್ಯಾಂಡ್‌ 
ಟಚ್‌ ಜಾಡಿಸಿ ತುದಿಗಾಲನ್ನು ಮುಟ್ಟುವುದು, ವಕ್ಸವಾಗಿ ತುದಿಗಾಲನ್ನು 
ಮುಟ್ಟುವುದು. ಬಿನೇಫನ್‌ರೈಡ್‌, ಪ್ಲೈಕಿಕ್‌ 

ಖೊ-ಖೊ: Chasing Skills-From third Kho. Rushing towards 
pasting japing (chasing sidi) Lag chasing, sudden, attack, 
A voicing the sudden off oak 

(5)Game situation with skills 

ವಾಲಿಬಾಲ್‌: Overhead Back pass Short pass, Overhead 
wide pass, Floating service, Spin service, Straight one 
hand receive, Rotation and Substation. 

ಘುಟ್‌ಬಾಲ್‌: Pass with out side of the foot. Trapping the ball 
with thigh, Goal keeping, the kick-full voliey outside of the 
foot. 

(1) ಹಾಕಿ: ಕೌಶಲ್ಯಗಳು ಹಾಗೂ ಪರಿಚಯ 

ಸ್ಟಿಕ್‌ ಹಿಡಿಯುವುದು 6೯।p ಮತ್ತು ನಿಲ್ಲುವುದು. 

ಪಾಸ್‌-ಲಾಂಗ್‌ ಪಾಸ್‌, ಶಾರ್ಟ್‌ ಪಾಸ್‌ 


ಪ್ಲಿಕ್‌ ಮತ್ತು ಟ್ಯಾಪಿಂಗ್‌, ಹಿಟ್‌ ಸ್ಕೂಪ್‌ 








ಚೆಂಡು ತಡೆಯುವುದು, ಪ್ಲಿಕ್‌ಗಳು, ಟ್ಯಾಕಲ್‌, ಟ್ಯಾಪಿಂಗ್‌ 
































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೩೭ 
ಸಾಮರ್ಥ್ಯಗಳು ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ (ಚಟುವಟಿಕೆ) 
ದೇಹಧಾರ್ಡ್ಯತೆ ಮತ್ತು ದಕ್ಸತೆಗಳನ್ನು (2) ಮೇಲಾಟಗಳು: 
ಹಾಗೂ ಧ್ಯರ್ಯ ನಿಸ್ವಾರ್ಥತೆ, ಕ್ರೀಡೆಗಳ ತಾತ್ವಿಕ ಅವದಿ -03 ಪ್ರಾಯೋಗಿಕ ಅವದಿ -10 ವೇಗ, ಎತ್ತರ ಹಾಗೂ ಜಿಗಿತಗಳ ಮೂಲಕ ಶರೀರವನ್ನು 
ಕೌಶಲ್ಯಗಳನ್ನು ಅಬಿವೃದ್ಧಿಗೊಳಿಸುವುದು (ಅ) ವೇಗದ ಓಟಗಳು: ಅಣಿಗೊಳಿಸಲು ಹಲವು ಪ್ರಕಾರದ ವ್ಯಾಯಾಮದ ಮೂಲಕ 
Sprids: ದೈಹಿಕ ಶಿಕ್ಟಣ ಶಿಕ್ಬಕರು ಹಾಗೂ ವಿದ್ಯಾರ್ಥಿಗಳ ಮುಖಾಂತರ 
ಮೂಲಭೂತ ಸ್ಥಿತಿ ಹಾಗೂ ಚಲನೆಗಳಾ ದಂತಹ Conditioning aspects-Basic rules of the competition starts. | ತಿಳಿಸುವುದು. 
ಕೂಡುವ, ನಡೆಯುವ, ಓಡುವ, ಜಿಗಿಯುವ Staggers folis records. National and International sport 
ಇತ್ಯಾದಿಗಳ ಸರಿಯಾದ ಭಂಗಿ ಹಾಗೂ ಚಲನೆಗಳ man. 
ಪ್ರಾಮುಖ್ಯತೆಯನ್ನು ಅರಿವು ಮೂಡಿಸುವುದು. Long Jump: Conditioning styles, hang soil, witch kick Basic 
rules of the 
Shot Put: Conditioning exercises 
Pairy ಲಿ Brain Style: hold and plocerment Stance 7 and 
Cromel gliaing rejease and recovery Lead -up activities. 
ಪದಕವಾಯಿತು (7ನೇ ತರಗತಿ) 
ಸಾಮರ್ಥ್ಯಗಳು ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ (ಚಟುವಟಿಕೆ) ಅವದಿಗಳು 








ವಿದ್ಯಾರ್ಥಿಗಳಲ್ಲಿರುವ ಸಾಮಾನ್ಯವಾಗಿ ಕಂಡುಬರುವ 


ನಡಿಗೆಯಲ್ಲಿನ ದೋಷಗಳನ್ನು ತಿದ್ದಲು ಇದು 
ಸಹಾಯಕಾರಿಯಾಗಿದ್ದು, ಅವರಲ್ಲಿ ಶಿಸ್ತು 


ಕಂಡುಬರುತ್ತದೆ. ನಡಿಗೆಂಯ ಶೈಲಿ, ಕುಳಿತುಕೊಳ್ಳುವ 


ಶೈಲಿ ಇತ್ಯಾದಿಗಳನ್ನು ಸರಿಮಾಡಿಕೊಳ್ಳಲು ಈ 


ಚಟುವಟಿಕೆಗಳು ಪೂರಕವಾಗಿರುತ್ತವೆ. ಮತ್ತು ಉತ್ತಮ 


ನಾಗರೀಕರನ್ನಾಗಿ ರೂಪಿಸಲು ಈ ಕ್ರಮವು 
ಸೂಕ್ತವಾಗಿರುತ್ತದೆ. 


ಉದಾ:ಗೂನುಬೆನ್ನು, ತೊಡರುಕಾಲು ಸಮಸ್ಯೆ 


1. ಪದಕವಾಯಿತು - ಪ್ರಾಯೋಗಿಕ 
1) ಬೈಠ್‌ಜಾವ್‌/ಖಡೆ ಹೋಜಾವ್‌ 
2) ಪೀಛೆ ಮೂಡ್‌ 

3) ದೈನೆ/ಬಾಯೆ ಮೂಡ್‌ 

4) ಸಾಮ್ನೆ ಸೆಲ್ಯೂಟ್‌ 

5) ದೋ ಲೈನ್‌ 

6) ತೀನ್‌ ಲೈನ್‌ ಬನ್‌ 

7) ಡೀರೆ ಚಲ್‌ 

8) ದೀರೆ ಚಲ್‌ ಮೇ ಥಾಮ್‌ 

9) ದೀರೇ ಹಲ್‌ ಮೇ ಕದಂ ತಾಲ್‌ 
10) ತೀನ್‌ ಲೈನ್‌ ಮೇ ಚಲ್‌ 








ಶಿಕ್ಟಕರು ಸದರಿ ಚಟುವಟಿಕೆಗಳನ್ನು ಪ್ರದರ್ಶನ 05 
ಪದ್ಧತಿಯಿಂದ ಮಾಡಿ ತೋರಿಸುವರು ಮತ್ತು 
ಮನುಷ್ಯನಿಗೆ ಉತ್ತಮ ನಡಿಗೆಯ ಮಹತ್ವ 
ತಿಳಿಸುವುದು. ವಿದ್ಯಾರ್ಥಿಗಳಲ್ಲಿ ಕಂಡುಬರುವ 
ಸಾಮಾನ್ಯ ದೋಷಗಳನ್ನು ಪಟ್ಟಿ ವಿವರಿಸುತ್ತಾ 
ಪದಕವಾಯಿತು ಮೂಲಕ ಆ ದೋಷಗಳ 
ನಿವಾರಣೆಗೆ ಶಿಕ್ಸಕರು ಪದಕವಾಯಿತು ಮೂಲಕ 
ನಿವಾರಿಸಲು ಯತ್ನಿಸುತ್ತಾರೆ. ವಿದ್ಯಾರ್ಥಿಗಳಿಗೆ 
ಪದಕವಾಯಿತು ಮಾಡಿಸಿ ತಪ್ಪು ತಿದ್ದಿ, ನೇರ ಕೈ 
ಕಾಲು ಹಾಕುವ ವಿಧಾನ ಇತ್ಯಾದಿ ಕಲಿಸುತ್ತಾ 
ಹೋಗುವರು. 











೨೦೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ 


ಭಾಗ-೧ 





ಮನರಂಜನೆಯ ಆಟಗಳು (ಕಿರು ಆಟಗಳು) 


ತರಗತಿ - 7ನೇ ತರಗತಿ 
ಅವದಿ - 4 (ಪ್ರಾಯೋಗಿಕ) 
































ಸಾಮರ್ಥ್ಯಗಳು ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ (ಚಟುವಟಿಕೆ) ಅವದಿಗಳು 

1) ದುರಿ ಸಾಧನೆ 1) ಜೈಲು ಭರೋ ಆಟಗಳ ಬಗ್ಗೆ ವಿವರಣೆ ನೀಡಿ, ನಿಯಮಗಳನ್ನು ತಿಳಿಸಿ, ವೈಯಕ್ತಿಕ 4 

2) ಚಿಕ್ಕದು, ದೊಡ್ಡದರ ಪರಿಕಲ್ಪನೆ 2) ರಾಮ ರಾವಣ ಅವಕಾಶವನ್ನು ನೀಡಿ, ಮಕ್ಕಳಿಗೆ ಮನೋರಂಜನೆ ಸಿಗುವಂತೆ 

3) ಸರಿ, ತಪ್ಪು 3) ಅಮೃತ ವಿಷ ಆಡಿಸುವುದರಿಂದ, ಮಕ್ಕಳ ಸಂತೋಷ ಇಮ್ಮಡಿಗೊಂಡು, ಮತ್ತೆ 

4) ಸೌಹಾರ್ದ 4) ಪರಿಚಯ ತಿಳಿಸುವುದು ಮತ್ತೆ ಸ್ವಇಚ್ಛೆಯಿಂದ ಆಡುವಂತೆ ಮಾಡುವುದು. 

5) ಕಷ್ಟ ಸಹಿಷ್ಣುತೆ 5) ಹಾ, ಹಾ, ಭಂ, ಭಂ 

6) ಆನಂದ-ಆಸಕ್ತಿ 6) ತರಕಾರಿ ಹೂವು ಹಣ್ಣು 

7) ಅಳತೆ ಎಣಿಕೆ 7) ವರ್ಣಮಾಲೆಯ ಆಟ 

8) ಛಲ-ಅಂದಾಜು ಮಾಡುವಿಕೆ 8) ರಾಷ್ಟ್ರಪುರುಷ ಆಟಗಳು 

9) ನಿಯಮ ಪಾಲನೆ 9) ಮನೆಂಯಾರದೆಂದು ಗುರುತಿಸುವುದು 

10)ಹತ್ತಿರ ದೂರದ ಪರಿಕಲ್ಪನೆ 10) ಭೂಮಿ, ಪಾತಾಳ 

11)ನಾಂಯಕತ್ವ 11) ಕಳ್ಳ ಬಂದ ಒಗ್ಗಟ್ಟಾಗು 

12)ಹಿಡಿಯುವುದು 12) ಕ್ಲ್ಯಾಪ್‌ ಖೋ 

ಆರೋಗ್ಯ ಶಿಕ್ಷಣ, ಸ್ವಚ್ಛತೆ ಮತ್ತು ಪ್ರಥಮ ಚಿಕಿತ್ಸೆ (7ನೇ ತರಗತಿ) 
ಸಾಮರ್ಥ್ಯಗಳು ವಿಷಯ ಮತ್ತು ಚಟುವಟಿಕೆ ಮಾರ್ಗೋಪಾಯ (ಚಟುವಟಿಕೆ) ಅವದಿಗಳು 

ವಿದ್ಯಾರ್ಥಿಗಳಲ್ಲಿ ಆರೋಗ್ಯದ ಅರಿವು ತಾತ್ವಿಕ: 
ಮೂಡಿಸುವುದು ಮತ್ತು ಅವರಲ್ಲಯ ವೈಯಕ್ತಿಕ 1) ಶಾಲಾ ಆರೋಗ್ಯದ ಶಿಕ್ಷಣ ಚಟುವಟಿಕೆ ಗಳು, ಅರ್ಥ, ಆವರಣ, ವಿದ್ಯಾರ್ಥಿಗಳಿಗೆ ಶಾಲಾ ಆವರಣ ಸ್ವಚ್ಛವಾಗಿಡುವಂತೆ 5 


ಸ್ವಚ್ಛತೆ, ಪರಿಸರ ಸ್ವಚ್ಛತೆ, ತರಗತಿ ಸ್ವಚ್ಛತೆ 
ಇತ್ಯಾದಿಗಳ ಅರಿವು ಮೂಡುತ್ತದೆ. ಶಾಲಾ 
ಮೈದಾನ ಸ್ವಚ್ಛತೆಯಿಂದಾಗಿ ಆರೋಗ್ಯದ ಅರಿವು 
ದೊರೆಯುತ್ತದೆ. ಆರೋಗ್ಯದ ದೃಷ್ಠಿಯಿಂದ 
ಉತ್ತಮ ಆಹಾರದ ಸೇವೆನೆ ಬಗ್ಗೆ ಜ್ಞಾನ 
ದೊರೆಯುತ್ತದೆ. ಅದಲ್ಲದೆ, ಪ್ರಥಮ 
ಚಿಕಿತ್ಸೆಯಲ್ಲಿ ಸಾಮಾನ್ಯ ಅಪಘಾತಗಳ ಬಗ್ಗೆ 
ಜ್ಞಾನ ದೊರೆಯುತ್ತದೆ. 





ಕೊಠಡಿ, ಶೌಚಾಲಯಗಳು, ಮೈದಾನ 


2) ಶಾಲಾ ಉಪಹಾರ ವ್ಯವಸ್ಥೆ, ಶುಚಿತ್ವ, ಎಚ್ಚರಿಕೆ ಕ್ರಮಗಳು 
3) ಸಮತೋಲನ ಮತ್ತು ಸತ್ವಪೂರ್ಣ ಆಹಾರ ಸೇವನೆಯ ಅಗತ್ಯ. 
ಕ್ರೀಡಾಪಟು ಗಳಿಗೆ ಇದರಿಂದಾಗುವ ಪರಿಣಾಮಗಳು 
4) ವ್ಯಾಯಾಮಗಳು, ವಿಶ್ರಾಂತಿ, ನಿದ್ದೆ ಇವುಗಳ ಅವಶ್ಯಕತೆ 
5) ಹವ್ಯಾಸಗಳು, ಸಮಯ ಪಜ್ಞೆ ಸರದಿ ಪದ್ಧತಿ 
ವಾ್‌ ಥಾ 
6) ಪ್ರಥಮ ಚಿಕಿತ್ಸೆ, ರಕ್ತಸ್ರಾವ, ಉಳುಕು, ಮೂಳೆ ಮುರಿತ 








ಬೋದಿಸುತ್ತಾರೆ. ಮತ್ತು ವೈಯಕ್ತಿಕ ಸ್ವಚ್ಛತೆಗಳಾದ 
ಕೂದಲು, ಚರ್ಮ, ಹಲ್ಲು, ಉಗುರು ಇತ್ಯಾದಿಗಳ ಬಗ್ಗೆ 
ತಪಾಸಣೆ ಮಾಡುವುದರ ಮೂಲಕ ಜಾಗ್ಯತಿ 
ಉಂಟುಮಾಡುತ್ತಾರೆ. ಮತ್ತು ಪ್ರಥಮ ಚಿಕಿತ್ಸೆಯಲ್ಲಿ 
ರಕ್ತಸ್ರಾವವಾದಾಗ, ಮೂಳೆ ಮುರಿದಾಗ ತೆಗೆದು ಕೊಳ್ಳ 
ಬೇಕಾದ ಕ್ರಮ ಕುರಿತು ಬೋದಿಸುತ್ತಾರೆ. 











ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೩೯ 





ಪ್ರಶ್ನೆಪತ್ರಿಕೆ, ಅಂಕಗಳು ಹಾಗೂ ಮೌಲ್ಯಮಾಪನ 
* 1ರಿಂದ 4ನೇ ತರಗತಿಗಳಿಗೆ ನಿರಂತರ ಮೌಲ್ಯಮಾಪನ, ಸಾಮರ್ಥ್ಯಗಳನ್ನು ಗಳಿಸಿರುವ ಬಗ್ಗೆ. 
€ 5ನೇ ಶರಗತಿಗೆ-ಇತರೆ ವಿಷಯಗಳಂತೆಯೇ ಮೌಲ್ಯಮಾಪನ ಮಾಡಿ ಅಂಕದಾನ ಮಾಡಿ ಗ್ರೇಡ್‌(ಶ್ರೇಣಿ) ನೀಡುವುದು. 
9 6ರಿಂದ 9ನೇತರಣಗತಿಗೆ ದೈಹಿಕ ಶೀಕ್ಬಣ, ಆರೋಗ್ಯ ಶಿಕಣ ಮತ್ತು ಯೋಗ ಶಿಕ್ಟಣಕ್ಕೆ ಪ್ರಶ್ನೆಪತ್ರಿಕೆ, ಅಂಕಗಳು ಹಾಗೂ ಮೌಲ್ಯಮಾಪನವನ್ನು ಇತರೆ ವಿಷಯಗಳಿಗೆ ನೀಡಿರುವಂತೆ ಅದೇ ಮಾದರಿಯಲ್ಲಿ 

ತಾತ್ವಿಕ ಹಾಗೂ ಪ್ರಾಯೋಗಿಕ ವಿಭಾಗಗಳಿಗೆ 40:60 ರಂತೆ ಹಂಚಿಕೆ ಮಾಡಬೇಕಾಗುತ್ತದೆ. 
* 10ನೇ ತರಗತಿಗೆ ಒಂದನೇ ಸೆಮಿಸ್ಟಾರ್‌ನವರೆಗೂ ಇದೇ ಮಾದರಿ ಅನುಸರಿಸಬೇಕಾಗುತ್ತದೆ. 
ಅನುಬಂಧ - 111 
8 ರಿಂದ 10ನೇ ತರಗತಿ 
8ನೇ ತರಗತಿಯ ವಾರ್ಷಿಕ ಅವದಿಗಳ ಹಂಚಿಕೆ 
ವಾರಕ್ಕೆ 4 ಅವದಿಗಳಂತೆ ವರ್ಷಕ್ಕೆ 140 ಅವದಿಗಳು 






























































ಪ್ರಾಯೋಗಿಕ ತಾತ್ವಿಕ ಒಟ್ಟು 

1 ಆಟಗಳು/ಕ್ರೀಡೆಗಳು 25 15 40 
2 ಮೇಲಾಟಗಳು 13 06 19 
3 ತಾಳಬದ್ಧ ಚಟುವಟಿಕೆಗಳು 08 - 08 
4 ಯೋಗಾಸನಗಳು 20 10 30 
5 ಪದಕವಾಯತು 08 - 08 
6 ದೈಹಿಕ ಸಾಮರ್ಥ್ಯ ವರ್ದಿಸುವ ವ್ಯಾಯಾಮಗಳು - = - 
7 ಆರೋಗ್ಯ ಶಿಕ್ಷಣ, ಸ್ವಚ್ಛತೆ ಮತ್ತು ಪ್ರಥಮ ಚಿಕಿತ್ಸೆ ಎ 16 16 
8 ಮನೋರಂಜನಾ ಆಟಿಗಳು 06 - 06 
9 ರಾಷ್ಟ್ರೀಯ ಭಾವೈಕ್ಯತೆಯ ಗೀತೆಗಳು ಪ 08 08 
10 ಸೇತುಬಂಧ (ನಿಲಯ ರಚನೆ, ತಂಡಗಳ ರಚನೆ ಇತ್ಯಾದಿ) 05 = 05 

ಒಟ್ಟು 55 140 

ಎಂಟನೇ ತರಗತಿಯ ಅಭ್ಯಾಸ ಕ್ರಮ-ಪ್ರಾಯೋಗಿಕ 
ಸಾಮರ್ಥ್ಯ ವಿಷಯ ಚಟುವಟಿಕೆ ಮಾರ್ಗೋಪಾಯ 





ವಾಲೀಬಾಲ್‌ (8 ಅವದಿ) 





ಉತ್ತಮ ದೈಹಿಕ ಬೆಳವಣಿಗೆ 
ದೇಹ ಮತ್ತು ಮನಸ್ಸಿನ ಹೊಂದಾಣಿಕೆ/ ಲಯಬದ್ಧತೆ 
ಏಕಾಗತೆ ಹೆಚ್ಚಳ 

ಇಡ” p73 





1. ಜಂಪ್‌ ಸರ್ವಿಸ್‌ 2. ಬಾಡಿ ಟರ್ನ್‌ ಮತ್ತು ಸ್ಮಾಷ್‌ 
3. ಸಿಂಗಲ್‌ ಬ್ಲಾಕ್‌ 4. ಪೆಟ್ಟಿಂಗ್‌ದ ಬಾಲ್‌ 
5. ಡಬಲ್‌ ಬ್ಲಾಕ್‌ 6. ರಿಸೀವ್‌ ಅಂಡ್‌ ರೋಲ್‌ 





ನಮೂದಿಸಿರುವ ಕೌಶಲ್ಯಗಳನ್ನು ಮಾಡಿ ತೋರಿಸಿ 
ವಿದ್ಯಾರ್ಥಿಗಳಿಂದ ಅಭ್ಯಾಸ ಮಾಡಿಸುವುದು. 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ 


ಭಾಗ-೧ 








ಸಾಮರ್ಥ್ಯ 


ವಿಷಯ ಚಟುವಟಿಕೆ 


ಮಾರ್ಗೋಪಾಯ 





ಕಾಲುಗಳ ಸ್ನಾಯುಗಳಿಗೆ ಉತ್ತಮ ವ್ಯಾಯಾಮ 


ವೇಗವರ್ಧನೆ 


ಘುಟ್‌ಬಾಲ್‌ (5 ಅವದಿ) 
ಪಾಸ್‌ - ಚಲಿಸುತ್ತಾ ಚಂಡನ್ನು ನೆಲದ ಮೇಲೆ ಮತ್ತು ಗಾಳಿಯಲ್ಲಿ ಪಾಸ್‌ 
ನೀಡುವುದು. 
ಎದೆಯಿಂದ ಚಂಡನ್ನು ತಡೆಯುವುದು 
ನಿರ್ದಿಷ್ಠ ಸ್ಥಳಕ್ಕೆ ಚಂಡನ್ನು ಒದೆಯುವುದು 
ಕೌಶಲ್ಯಗಳ ಅಭ್ಯಾಸ 


ಮೇಲೆ ತಿಳಿಸಿರುವಂತೆ 





ಹಸ್ತ ಮತ್ತು ಬೆರಳುಗಳ ಶಕ್ತಿವರ್ಧನೆ 
ದಿಕ್ಕು ಬದಲಾವಣೆ ಮತ್ತು ಶೀಘ್ರಚಲನೆ 
ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ 


ಇಟು NM 


ಹ್ಯಾಂಡ್‌ಬಾಲ್‌ (5 ಅವದಿ) 
ಹಿಡಿತ, ನಿಲ್ಲುವ ಬಗೆ, ಪೊಸಿಷನ್‌ 
ಪಾಸಿಂಗ್‌ ಮತ್ತು ರಿಸೀವಿಂಗ್‌ 
ಡ್ರಿಬ್ಲಿಂಗ್‌ 


ಎಸೆತಗಳುಗಿಳೋಲು ಎಸೆತ, ನೆಗೆತ ಎಸೆತ, ಬೀಳುತ್ತಾ ಎಸೆತ, ಪಕ್ಕಗಳಿಗೆ 
ಬೀಳುತ್ತಾ ಎಸೆಯುವುದು, ಮಧ್ಯ ಎಸೆತ ಮತ್ತು ನೇರ ಎಸೆತ 


ಮೇಲೆ ತಿಳಿಸಿರುವಂತೆ 





ಎಂಟನೇ ತರಗತಿಯ ಅಭ್ಯಾಸ ಕ್ರಮ-ಪ್ರಾಯೋಗಿಕ 





ಸಾಮರ್ಥ್ಯ 


ವಿಷಯ ಚಟುವಟಿಕೆ 


ಮಾರ್ಗೋಪಾಯ 





ಕಣ್ಣು ಮತ್ತು ಕೈಗಳ ಹೊಂದಾಣಿಕೆ 
ಮಣಿಕಟ್ಟು ಮತ್ತು ಕೈಗಳು ಬಳಗೊಳ್ಳುವುವು 


ಬಾಲ್‌ ಬ್ಯಾಡ್ಮಿಂಟನ್‌ (5 ಅವದಿ) 
ಸರ್ವೀಸ್‌- ಅ.ಸರಳ ವಿಧಾನ ಆ.ಸ್ಟಿನ್‌ ಸರ್ವೀಸ್‌ 
ಇ.ಹೈಸ್ಟಿನ್‌ ಸರ್ವಿಸ್‌ 
ರಿಸೀವಿಂಗ್‌ - ತಲೆಯ ಮೇಲಿನ ಪಾಸ್‌ 
ಮುಂಗೈ ಮತ್ತು ಹಿಂಗೈ ಹೊಡೆತ 
ಕೆಳಗೈ ಹೊಡೆತ 
ಪೂರಕ ಆಟಗಳು, ಪೂರಕ ವ್ಯಾಯಾಮಗಳು 


ಮೇಲೆ ತಿಳಿಸಿರುವಂತೆ ಚಟುವಟಿಕೆಗಳಿಗೆ 
ಪೂರಕ ವ್ಯಾಯಾಮಗಳನ್ನು ಮಾಡಿಸಿ 
ಅಭ್ಯಾಸ ಮಾಡಿಸುವುದು. 








ನರ-ಸ್ನಾಯು ಹೊಂದಾಣಿಕೆ 
ಏಕಾಗತೆ 

ಗು 
ದೃಢತೆ 





Wm KW ಜಣ 


ಹಾಕಿ (6 ಅವದಿ) 
ಗಾಳಿಯಲ್ಲಿ ಅಥವಾ ಎತ್ತರದಲ್ಲಿ ಬರುವ ಚಂಡನ್ನು ಪಡೆಯುವುದು 
ಪ್ಭೀ ಹಿಟ್‌-16 ಯಾರ್ಡ್‌ ಮತ್ತು 25 ಯಾರ್ಡ್‌ 
ಕಾರ್ನರೆ ಹೊಡೆತ-ಲಾಂಗ್‌ ಕಾರ್ನರ್‌ & ಶಾರ್ಟ್‌ ಕಾರ್ನರ್‌ 
ಗೋಲ್‌ ಕೀಪಿಂಗ್‌-ಕೈಯಿಂದ ತಡೆಯುವುದು ಮತ್ತು ಕಾಲಿಂದ ಒದೆಯುವುದು 
ಡೈವಿಂಗ್‌ ಮತ್ತು ಟ್ಯಾಕ್ತಿಂಗ್‌ 





ಉಪಕರಣಗಳ ಸಹಾಯದಿಂದ 
ಕೌಶಲ್ಯಗಳನ್ನು ಮಾಡಿ ತೋರಿಸಿ 
ವಿದ್ಯಾರ್ಥಿಗಳಿಂದ ಅಭ್ಯಾಸ ಮಾಡಿಸುವುದು. 











ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ 


೨೦೪೧ 





ಎಂಟನೇ ತರಗತಿಯ ಅಭ್ಯಾಸ ಕ್ರಮ-ಪ್ರಾಯೋಗಿಕ 





ಸಾಮರ್ಥ್ಯ 


ವಿಷಯ ಚಟುವಟಿಕೆ 


ಮಾರ್ಗೋಪಾಂರು 





ವೇತ ಸಾಮರ್ಥ್ಯ ಗಳಿಕೆ 
ದುರು ಸಾಧನೆ ಮಾಡುವ ಛಲ 
ಚಪಲತೆ ಹೆಚ್ಚಳ 


ಮೇಲಾಟಗಳು ( 6 ಅವದಿ) 


ವೇಗದ ಓಟಿಗಳು: 


1. 


ನಿರ್ದಿಷ್ಟ ಪೂರ್ವಸಿದ್ಧತಾ ವ್ಯಾಯಾಮಗಳು 


(Specific Conditioning exercises) 


ನಿರಂತರ ಅಭ್ಯಾಸ ಕ್ರಮ ಮತ್ತು 
ಮೇಲ್ವಿಚಾರಣೆಯಿಂದ ತಪ್ಪುಗಳ 
ತಿದ್ದುವಿಕೆಯಿಂದ ಅಭ್ಯಾಸ ಮಾಡಿಸುವುದು 


























ಪ್ರತಿಕ್ರಿಯೆಯ ವೇಗ 2. ಓಟದ/ಓಡುವ ಕ್ರಮ (Running action), ಪುನರಾವರ್ತನೆ 
3. ಪ್ರಾರಂಭಗಳು-ಕ್ರೌಚ್‌, ಬಂಚ್‌, ಮೀಡಿಯಂ ಮತ್ತು ಎಲಾಂಗೇಟೆಡ್‌ 
4, ಮುಕ್ತಾಯ-ರನ್‌ ಥ್ರೂ(ಪುನರಾವರ್ತನೆ) ಲೌಂಜ್‌ ಶೌಲ್ತರ್‌ ಶ್ರಗ್‌ 
ಮಧ್ಯ-ಅಂತರ ಓಟಗಳು ( 6 ಅವದಿ) ಮೇಲಿನಂತೆ 
ಎಂಡ್ಯೂರೆನ್ಸ್‌ ಹೆಚ್ಚಳ 1. ಓಟದಲ್ಲಿ ಕೈ-ಕಾಲುಗಳ ಚಲನೆ 
ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಳ 2. ಅರ್ಧಬಾಗಿ ಪ್ರಾರಂಭ ಮತ್ತು ದೇಶದ ಕೋನ 
ಹೃದಯ ಬಲಗೊಳ್ಳುವುದು 3. ಮುಕ್ತಾಯ-ದಾರವನ್ನು ಮುಟ್ಟಿ ಮುಕ್ತಾಯ 
4. ನಿರ್ದಿಷ್ಠ ಪೂರ್ವಸಿದ್ಧತಾ ವ್ಯಾಯಾಮಗಳು 
ಮೀನಖಂಡಗಳು ಮತ್ತು ಕಾಲಿನ ಸ್ನಾಯುಗಳು ಟಿಪ್ರಲ್‌ ಜಂಪ್‌ - ತ್ರಿವಿಧ ಜಿಗಿತ (4 ಅವದಿ) ಮೇಲಿನಂತೆ 
ಬಲಗೊಳ್ಳುವವು 1. ತ್ರಿವಳಿ ನೆಗೆತಕ್ಕೆ ಸಂಬಂದಿಸಿದ ಪೂರ್ವಸಿದ್ಧತಾ ವ್ಯಾಯಾಮಗಳು 
2. ಲ್ಯಾಂಡಿಂಗ್‌ ಶೃಲಿಗಳು-ಕೊಲ್ಯಾಪ್ಸ್‌, ಸೈಡ್‌ ಫಾಲ್‌ ಓಔಟ್‌ 
3, ಚೆಕ್‌ ಮಾರ್ಕ್‌/ಹಾಪ್‌ ಸ್ಟೆಪ್‌ 
4. ಗಾಳಿಯಲ್ಲಿನ ಚಲನೆ-ಸೈಲ್‌, ಹಿಚ್‌ ಕಿಕ್‌ 
ಎಂಟನೇ ತರಗತಿಯ ಅಭ್ಯಾಸ ಕ್ರಮ-ಪ್ರಾಯೋಗಿಕ 
ಸಾಮರ್ಥ್ಯ ವಿಷಯ ಚಟುವಟಿಕೆ ಮಾರ್ಗೋಪಾಯ 
ಡಿಸ್ಕಸ್‌ ಎಸೆತ (8 ಅವದಿ) 
ಕೈಬಳ ಬಲವರ್ಧನೆ ಡಿಸ್ಕಸ್‌ಗೆ- ಸಂಬಂದಿಸಿದಂತೆ ನಿಗದಿತ ಪೂರ್ವಸಿದ್ಧತಾ ವ್ಯಾಯಾಮಗಳು ಅನುಕರಣೆಯಂತೆ ಅಭ್ಯಾಸ ಮಾಡಿಸುವುದು 
ಆತ್ಮವಿಶ್ವಾಸದ ಹೆಚ್ಚಳ ಹಿಡಿಯುವಿಕೆ ಮತ್ತು ನಿಂತು ಎಸೆಯುವುದು 
ಎತ್ತರ ಜಿಗಿತ(4 ಅವದಿ) 
ಎಕ್ಸ್‌ಪ್ಲೋಸಿವ್‌ ಸ್ಟೈಂಥ್‌ 1. ಎತ್ತರ ಜಿಗಿತಕ್ಕೆ ಸಂಬಂದಿಸಿದ ಪೂರ್ವಸಿದ್ಧತಾ ವ್ಯಾಯಾಮಗಳು ಮೇಲಿನಂತೆ 
ಬೆನ್ನು ಸರಪಳಿಯ ಸ್ಥಿತಿ ಸ್ಥಾಪಕತ್ವದ ಹೆಚ್ಚಳ 2. ಅಪ್ರೋಚ್‌ ರನ್‌ ಮತ್ತು ಟೇಕ್‌ ಆಫ್‌ 
ದೃಢತೆ, ಸಮತೋಲನ ಹೆಚ್ಚಳ 3. ವೆಸ್ಟ್ರನ್‌ ರೋಲ್‌ ಶೈಲಿಯಂತೆ ಕ್ರಾಸ್‌ ಬಾರ್‌ ದಾಟುವುದು 
4. ಲ್ಯಾಂಡಿಂಗ್‌ 
































೨೦೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 
ಸಾಮರ್ಥ್ಯ ವಿಷಯ ಚಟುವಟಿಕೆ ಮಾರ್ಗೋಪಾಯ 
ಘಟಕ-3 
ತಾಳಬದ್ಧ ಚಟುವಟಿಕೆಗಳು (ಹಿಂದಿ ಲೆರೀಮ್‌) 
* ವಎಂಡ್ಯೂರೆನ್ಸ್‌ ಹೆಚ್ಚುವುದು 1. ಮೂಲಭೂತ ಆಜ್ಞೆಗಳ ವಿವರಣೆ ಅನುಕರಣಾ ವಿಧಾನದಂತೆ ವಿದ್ಯಾರ್ಥಿಗಳಿಗೆ 
* ಹೃದಯದ ಕಾರ್ಯಕ್ಸಮತೆ ಹೆಚ್ಚುವುದು 2. ಆಠ್‌ ಆವಾಜ್‌ ಅಭ್ಯಾಸ ಮಾಡಿಸುವುದು. 
3. ಕದಂ ಥಾಲ್‌ 
4, ಆಗೇ ಪಾವ್‌ 
5. ಪವಿತ್ರ 
6. ಕಲಿಸಿದವರುಗಳ ಅಭ್ಯಾಸ 
ಎಂಟನೇ ತರಗತಿಯ ಅಭ್ಯಾಸ ಕ್ರಮ-ಪ್ರಾಯೋಗಿಕ 
ಸಾಮರ್ಥ್ಯ ವಿಷಯ ಚಟುವಟಿಕೆ ಮಾರ್ಗೋಪಾಯ 
2) ಏರೋಬಿಕ್ಸ್‌ ಅನುಕರಣಾ ಪದ್ಧತಿಯಂತೆ ವಿದ್ಯಾರ್ಥಿಗಳಿಂದ 
* ಹೃದಯದ ಕಾರ್ಯಕ್ಸಮತೆ ಹೆಚ್ಚುವುದು 1. ಗ್ರೇಪ್‌ (Grape) ಎಣಿಕೆಯಂತೆ ಅಭ್ಯಾಸ ಮಾಡಿಸುವುದು 
9 ಶ್ವಾಸಕೋಶದ ಬಲವರ್ಥನೆ 2.ಗ್ರೇಪ್‌ ವೈನ್‌ ವಿತ್‌ ಪಿವೋಟಿ (Grape wine with pivot) 
* ದೈಹಿಕ ಸಾಮರ್ಥ್ಯ ಹೆಚ್ಚಳ 3.Mamboo 


4.Mamboo with pivot 
5.Cha Cha Cha khn raise 
6.Hand raise 

7.Jogging on spot 
8.Pumping 








ಘಟಕ 4- ಯೋಗಾಸನ (25 ಅವದಿ) 

ಏಕಾಗ್ರತೆ ಅ. ನಿಂತು ಮಾಡುವ ಆಸನಗಳು/ಲಘು ವ್ಯಾಯಾಮ 

ದೈಹಿಕ ಕಾರ್ಯ ಕೃಮತೆ ಹೆಚ್ಚಳ ಪತಿ ತರಗತಿಗೆ ಮುಂಚೆ (5 ಅವದಿ) 

ಮೈ ಮಾಣಿತ ಹೆಚ್ಚಳ ಪಾರ್ಶ್ವ ಕೋನಾಸನ 

ಪರಿವೃತಿ ತಿಕೋನಾಸನ 
ಕಾದ: 

ಅರ್ಥ ಚಕ್ರಾಸನ 

ಉಷ್ಣ್ವಾಸನ 





U WN HC 


ಪ್ರಸಾರಿತ ಪದೋತ್ತಾನಾಸನ 





ಅನುಕರಣಾ ಪದ್ಧತಿಯಂತೆ ಕಲಿಕೆ 








ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ 


೨೦೪೩ 





ಎಂಟನೇ ತರಗತಿಯ ಅಭ್ಯಾಸ ಕ್ರಮ-ಪ್ರಾಯೋಗಿಕ 





ಸಾಮರ್ಥ್ಯ 


ವಿಷಯ ಚಟುವಟಿಕೆ 


ಮಾರ್ಯೋಪಾಂರು 





9 ಹೃದಯ, ಶ್ವಾಸಕೋಶಗಳ ಕಾಂರ್ಯಕ್ಸಮತೆ 
ಹೆಚ್ಚುವುದು 

ಬ 
ಏಕಾಗ್ರತೆ 
ಸಂಯಮ 
ಮೈಮಾಣಿತ 
ದೈಹಿಕ ಸಾಮರ್ಥ್ಯ ಹೆಚ್ಚುವುದು 

ಬ 


ಆ. ಕುಳಿತು ಮಾಡುವ ಆಸನಗಳು (5 ಅವದಿ) 


. ಅರ್ಧಯ ಮತ್ಸೇಂದ್ರಾಸನ 2. ಗೋಮುಖಾಸನ 
3, ಪಶ್ಚಿಮೋತ್ತಾಸನ 4. ಅರ್ಧಬದ್ಧ ಪಶ್ಚಿಮೋತ್ತಾಸನ 
. ಏಕಪಾದ ಶೀರ್ಷಾಸನ 


ಇ. ಮಲಗಿ ಮಾಡುವ ಆಸನಗಳು (5 ಅವದಿ) 


. ಮತ್ಸ್ಯಾಸನ 2. ಸರ್ವಾಂಗಾಸನ 
3. ರಾಜ ಕ ಪೋತಾಸನ 4. ಧನುರಾಸನ 
. ಸಿಂಹಾಸನ 


ಈ. ಪ್ರಾಣಾಯಾಮ-ಉಸಿರಾಟ ವ್ಯಾಯಾಮ (5 ಅವದಿ) 
ಆದ್ಯಶ್ವಾಸ ನ ಗ್ರೀವಶ್ವಾಸ - ಭುಜದ ಶ್ವಾಸ 


ಚಿತ್ರಗಳನ್ನು ತೋರಿಸುವುದರ ಮೂಲಕ, 
ಆಸನಗಳನ್ನು ಮಾಡಿ ತೋರಿಸಿ, ಅನುಕರಣೆ 
ಮಾಡಿಸಿ, ಅಭ್ಯಾಸ ಮಾಡಿಸುವುದು. 














2. ಸಂಪೂರ್ಣ ಯೋಗಿಕ ಉಸಿರಾಟ 
ಪ್ರಾಣಾಯಾಮ (5 ಅವದಿ) 

1. ಅನುಲೋಮ ವಿಲೋಮ 

2. ಚಂದ್ರಾನುಲೋಮ 

3. ಸೂಂರ್ಯಾನುಲೋಮ 

4. ಧ್ಯಾನ, ಪಾಥಮಿಕ ಅಭ್ಯಾಸ, ಸುಗುಣ ಧ್ಯಾನ 

ಎಂಟನೇ ತರಗತಿಯ ಅಭ್ಯಾಸ ಕಮ-ಪ್ರಾಯೋಗಿಕ 
ಸಾಮರ್ಥ್ಯ ವಿಷಯ ಚಟುವಟಿಕೆ ಮಾರ್ಗೋಪಾಯ 

೪ ಮಾನಸಿಕ ಸ್ಥಿರತೆ ಘಟಕ-5-ಪದಕವಾಯಿತು (10 ಅವದಿ) ಮೂಲ ಆಜ್ಞೆಗಳ ವಿವರಣೆ ನೀಡಿ, ಎಣಿಕೆಯಂತೆ 
* ದೈಹಿಕ ಕಾರ್ಯಕ್ಸಮತೆ 1. ದೌಡ್‌ಕೆ ಚಲ್‌ ಮಾಡಿ ತೋರಿಸಿ, ಅಭ್ಯಾಸ ಮಾಡಿಸುವುದು. 
* ಸರ್ವಾಂಗೀಣ ಬೆಳವಣಿಗೆ 2. ಥೇಜ್‌ ಚಲ್‌ ಮೆ ಕದಂ ಚಲ್‌ 

3. ತೇಜ್‌ ಚಲ್‌ ಮೆ ಥಾಮ್‌ 

4. ಕದಂದ ತಾಲ್‌ ಸೆ ಆಗೇ ಬಡ್‌ 

5, ದೌಡ್‌ ಚಲ್‌ ಮೆ ಕದಂ ತಾಲ್‌ 

6. ದೌಡ್‌ ಚಲ್‌ ಮೆ ಥಾಂ 

7. ದೌಡ್‌ ಚಲ್‌ ಮೆ ದೈನೆ/ಬಾಯೆ/ಪೀಛೆ ಮೂಡ್‌ 

8. ತೇಜ್‌ ಚಲ್‌ ಮೆ ದೈನೆ/ಬಾಯೆ/ಪೀಛೆ ಮೂಡ್‌ 

9. ಸಾಲು ವಿಭಜನೆ-ಏಕ್‌ ದೋ ಗಿಂತೀಕರ್‌, ನಂಬರ್‌ ಏಕ್‌- ಏಕ್‌ ಕದಂ 





ಆಗೆ, ನಂಬರ್‌ ದೋ-ಏಕ್‌ ಕದಂ ಪೀಛೆ, ಆಗೇ ಪೀಛೇ ಚಲ್‌, ನಂಬರ್‌ 
ಏಕ್‌ ದೈನೇ, ನಂಬರ್‌ ದೋ ಬಾಯೇ ದೈನೆ ಬಾಂಯೇ ಮೂಡ್‌ ತೀನ್‌ 
ಲೈನ್‌ ಬನ್‌ ತೇಜ್‌ ಚಲ್‌ 











೨೦೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ 


ಭಾಗ-೧ 





ಎಂಟನೇ ತರಗತಿಯ ಅಭ್ಯಾಸ ಕ್ರಮ-ಪ್ರಾಯೋಗಿಕ 





ಸಾಮರ್ಥ್ಯ 


ವಿಷಯ ಚಟುವಟಿಕೆ 


ಮಾರ್ಗೋಪಾಯ 





ಘಟಕ-6 ಮನರಂಜನೆಯ ಆಟಗಳು (7 ಅವದಿ) 
ಅನುಬಂಧ ಒಂದರಲ್ಲಿಯ 25 ರಿಂದ 36 ರವರೆಗೆ 








ಘಟಕ-7 ರಾಷ್ಟ್ರೀಯ ಭಾವೈಕ್ಯತೆಯ ಗೀತೆಗಳು (9 ಅವದಿಗಳು) 








ಪುಣ್ಯ ಭಾರತ 





ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಬಣ ಮತ್ತು ಯೋಗ ಶಿಕ್ಬಣ ಮೌಲ್ಯಮಾಪನ 


ಇತರೆ ವಿಷಯಗಳಲ್ಲಿ ಮೌಲ್ಯಮಾಪನ ನಡೆಯುವ ರೀತಿಯಲ್ಲೆ ದೈಹಿಕ ಶಿಕ್ಪಣ, ಆರೋಗ್ಯ ಶಿಕ್ಷಣ ಮತ್ತು ಯೋಗ ಶಿಕ್ಷಣದಲ್ಲಿಯೂ ಕೂಡ ಮೌಲ್ಯಮಾಪನ ಮಾಡಬೇಕು. 


ಎಂಟನೇ ತರಗತಿ ಪಠ್ಯ ವಿಷಯ 





ಸಾಮರ್ಥ್ಯ 


ವಿಷಯ (ಚಟುವಟಿಕೆ) 


ಮಾರ್ಗೋಪಾಯ/ಚಟುವಟಿಕೆ 





ಕ್ರೇಡೆಗಳ ಪರಿಚಯದೊಂದಿಗೆ ದೇಹವನ್ನು 
ದೃಢಗೊಳಿಸಿಕೊಂಡು, ಸ್ಕೈರ್ಯ, ಸಾಹಸ, ಏಕಾಗ್ರತೆ, 
ಸರ್ವತೋಮುಖ ಬೆಳವಣಿ ಗೆಯಾಗುತ್ತದೆ. 


ಕ್ರೀಡೆಗಳು 
ವಾಲಿಬಾಲ್‌, ಘುಟ್‌ಬಾಲ್‌, ಹಾಕಿ, ಹ್ಯಾಂಡ್‌ಬಾಲ್‌, ಬಾಲ್‌ ಬ್ಯಾಡ್ಮಿಂಟನ್‌-ಆಟಗಳ ಇತಿಹಾಸ, 
ಸಾಧನೆಗಳು, ಪ್ರಶಸ್ತಿಗಳು, ಅಂತರಾಷ್ಟ್ರೀಯ ಬೆಳವಣಿಗೆ, ವೈಜ್ಞಾನಿಕ ರೀತಿಯಲ್ಲಿ ಆಟವಾಡುವ 
ವಿಧಾನ, ಪಶ್ನೆಪತಿಕೆ, ಅಂತರಾಷ್ಟೀಯ ಆಟಗಾರರ ಪರಿಚಯ, ಭಾರತದ ಪಸಿದ್ದ ಆಟಗಾರರು, 
ಷ್‌ ಪೆ ಲ್ಪ | ವ್‌ 
ಅವರ ಸೃತಿ, ಅಂಕಣದ ಪರಿಚಯ, ಉಪಕರಣಗಳ ಪರಿಚಯ 


ಪ್ರಾಯೋಗಿಕಕ್ಕೆ ಪೂರಕವಾದ 
ವಿಷಯವನ್ನು ಶಿಕ್ಬಕರಿಂದ ಪಡೆದು 
ಪುಸ್ತಕದಲ್ಲಿ ಬರೆದುಕೊಂಡು ಸಮಯಕ್ಕೆ 


ಉಪಯೋಗಿಸಿಕೊಳ್ಳುತ್ತಾರೆ. 





ಮಗುವಿನ ಸಾಮರ್ಥ್ಯವನ್ನು ಓಟಿಗಳಿಂದ ಪಡೆಯುತ್ತಾರೆ. 
ವೇಗವನ್ನು ಉತ್ತಮಗೊಳಿಸಿ ಕೊಂಡು ಕೌಶಲ್ಯಗಳನ್ನು 
ತಿಳಿದುಕೊಳ್ಳುತ್ತಾರೆ 


ಮೇಲಾಟಗಳು 
ಮಧ್ಯದ ಹಾಗು ದೂರ ಓಟಿಗಳು, ಮೂಲಭೂತ ಆಟದ ನಿಯಮಗಳು, ಓಟದ ಪ್ರಾರಂಭ, 
ತಪ್ಪು ಓಟ ಪಾರಂಭ, ಸ್ಟಾರ್ಗ, ತಿವಿದ ಜಿಗಿತ ಓಣಿಗಳು, ತಿವಿಧ ಜಿಗಿತದಲ್ಲಿ ತಪ್ಪು ಜಿಗಿತ, 
ಪ್ರ ಬ ನ; ನ್‌ ಣು ಬ 
ಪ್ರಸಿದ್ಧ ಆಟಗಾರರ, ಜಾವಲಿನ್‌ ಎಸೆತದ ಅಂಕಣ, ಎತ್ತರ ಜಿಗಿತದ ಅಂಕಣ, ಆಟದ ನಿಯಮ, 
ಸಾಮಾನ್ಯ ನಿಯಮ, ಸ್ಪರ್ಧೆಯ ನಿಯಮಗಳು 


ಅಂಕಣಗಳಲ್ಲಿ ಶಿಕ್ಷಕರು ಪ್ರಾಯೋಗಿಕವಾಗಿ 
ಅಭ್ಯಾಸಗಳ ಮೂಲಕ ಕಲಿತು 


ಅನುಸರಿಸುತ್ತಾರೆ. 








ಯೋಗದ ನಿಜವಾದ ಅರ್ಥವನ್ನು ಯೋಗದ ಮಾರ್ಗವನ್ನು 
ಅರಿತು ದೇಹವನ್ನು ದೃಡಗೊಳಿಸಿ ಕೊಂಡು, ಮನಸ್ಸನ್ನು 
ಶಾಂತಗೊಳಿಸುವುದಕ್ಕೆ ಸಾಧ್ಯ ವಾಗುತ್ತದೆ 





ಯೋಗಾಸನ 
ಯೋಗದ ಪರಿಚಯ-ವ್ಯಾಖ್ಯೆ, ವ್ಯಾಯಾಮ, ಯೋಗಕ್ಕಿರುವ ವ್ಯತ್ಯಾಸ-ಯೋಗದ ಪಥಗಳು 
ಹಾಗೂ ಯೋಗಾಸನದ ಅವಶ್ಯಕತೆ. 
ಅಷ್ಟಾಂಗ ಯೋಗಗಳು, ಅರ್ಥ, ಮಹತ್ವ, ಅವಶ್ಯಕತೆ, ಪ್ರಾಣಯಾಮದ ಅರ್ಥ, ಮಹತ್ವ 


ಮತ್ತು ಪೂರ್ವಸಿದ್ಧತೆ 





ಶಿಕ್ಷಕರು ತಿಳಿಸುವ ಮೂಲಕ 
ವಿದ್ಯಾರ್ಥಿಗಳು ಅನುಸರಿಸುತ್ತಾ 


ಹೋಗುತ್ತಾರೆ. 











ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ 


೨೦೪೫೪ 








ಸಾಮರ್ಥ್ಯ 


ವಿಷಯ (ಚಟುವಟಿಕೆ) 


ಮಾರ್ಗೋಪಾಯ/ಚಟುವಟಿಕೆ 





ಮಗುವಿನ ಆರೋಗ್ಯದ ಬಗ್ಗೆ ಅರಿವು, ಭಾವನೆಗಳ 
ಪ್ರಯೋಜನೆ, ತುಲನೆ ಮೂಲಕ ತಿಳಿದುಕೊಳ್ಳುತ್ತಾರೆ 


ಆರೋಗ್ಯ ಶಿಕ್ಸಣ, ವೈಯಕ್ತಿಕ ಸ್ವಚ್ಛತೆ ಮತ್ತು ಪ್ರಥಮ ಚಿಕಿತ್ಸೆ 


1. ಮಾನಸಿಕ ಆರೋಗ್ಯ ಅರ್ಥ, ಮಹತ್ವ 
. ಭಾವನೆಗಳು, ಸಕಾರಾತ್ಮಕ ಭಾವನೆಗಳು, ನಕಾರಾತ್ಮಕ ಭಾವನೆಗಳು, ತುಲನಾತ್ಮಕ 


ಭಾವನೆಗಳು, ಪ್ರಯೋಜನಗಳು 

ಆಧುನಿಕ ಆಹಾರ ಪದ್ಧತಿ, ಆರೋಗ್ಯದ ಮೇಲೆ ಇದರ ಪ್ರಭಾವ 

ಸುರಕ್ಸತಾ ವಿಧಾನಗಳು: ಮನೆಯಲ್ಲಿ, ತರಗತಿಯಲ್ಲಿ, ಹಾದಿಯಲ್ಲಿ, ಆಟಿದ 
ಮೈದಾನದಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ 


ಪ್ರಥಮ ಚಿಕಿತ್ಸೆ: ಬೆಂಕಿ ತಗಲಿದವರಿಗೆ, ವಿಷ ಸೇವಿಸಿದಾಗ, ಪ್ರಜ್ಞೆ ತಪ್ಪಿದಾಗ 
ಆರೋಗ್ಯಕರ ಪರಿಸರದ ಸಂಪರ್ಕಗಳು, ಪ್ರಯೋಜನಗಳು, ವಾಯುವಿಹಾರ, ವ್ಯಾಯಾಮ 
ಶಾಲೆಗಳು, ಏರೋಬಿಕ್ಸ್‌ ಸೆಂಟರ್‌, ಈಜುಕೊಳ, ಕ್ರೀಡಾ ತರಬೇತಿ ಕೇಂದ್ರಗಳು 


ಶಿಕ್ಬಕರು ನೀಡಿದ ಶಿಕ್ಷಣದಂತೆ 


ವಿದ್ಯಾರ್ಥಿಗಳು ಅನುಸರಿಸುತ್ತಾರೆ 











ರಾಷ್ಟ್ರೀಯ ಭಾವೈಕ್ಯತೆ 


















































ರಾಷ್ಟ್ರಪ್ರೇಮವನ್ನು ಬೆಳಸಿಕೊಳ್ಳುತ್ತಾರೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಗಳ ಇತಿಹಾಸ, ಪೌರತ್ವ, ನಾಗರಿಕ ಹಕ್ಕುಗಳು 
9ನೇ ತರಗತಿ ಪಠ್ಯ ಕ್ರಮ ಅವದಿಗಳ ವಿತರಣೆಯ ವಿಷಯ: 
(ಕಾರ್ಯ ಸೂಚಿ) 
ವಾರಕ್ಕೆ 4 ಅವದಿಗಳಂತೆ ವರ್ಷಕ್ಕೆ 140 ಅವದಿಗಳು: 
ಘಟಕ ವಿಷಯಗಳು ಪ್ರಾಯೋಗಿಕ ತಾತ್ವಿಕ ಒಟ್ಟು 
01 ತಂಡ ಕೀಡೆಗಳು 25 15 40 
02 ಮೇಲಾಟಗಳು(ಟ್ರ್ಯಾಕ್‌ & ಪೀಲ್ಡ್‌) 13 06 19 
03 ತಾಳಬದ್ಧ ಚಟುವಟಿಕೆಗಳು 08 - 08 
04 ಯೋಗಾಸನಗಳು 20 10 30 
05 ಪದಕವಾಯತು. 08 - 08 
06 ದೈಹಿಕ ಸಾಮರ್ಥ್ಯ ವರ್ದಿಸುವ ವ್ಯಾಯಾಮಗಳು - - - 
07 ಆರೋಗ್ಯ ಶಿಕ್ಬಣ, ಸ್ವಚ್ಛತೆ ಮತ್ತು ಪ್ರಥಮ ಚಿಕಿತ್ಸೆ. - 16 16 
08 ಮನರಂಜನಾ ಆಟಿಗಳು 06 § 06 
09 ರಾಷ್ಟ್ರೀಯ ಭಾವೈಕ್ಯತೆಂಯ ಗೀತೆಗಳು ಶ್ರ 08 08 
10 ಸೇತು ಬಂಧ(ನಿಲಯ ರಚನೆ, ತಂಡಗಳ ರಚನೆ) 05 05 
ಒಟ್ಟು | - 140 























೨೦೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ 


ಭಾಗ-೧ 





ತರಗತಿ - 9. ತಾತ್ರಿಕ 





ಸಾಮರ್ಥ್ಯ/ಉಪಸಾಮರ್ಥ್ಯಗಳು 


ವಿಷಯ ಮತ್ತು ಚಟುವಟಿಕೆಗಳು 


ಮಾರ್ಗೋಪಾಯಗಳು 


ಅವದಿ 





2 


3 


4 











ಘಟಕ-1 
ನಿರ್ದಿಷ್ಠ ಆಟಗಳ/ಕ್ರೀಡೆಗಳ ಸಮಗ 
ವ RW) 


ಜ್ಞಾನವನ್ನು ಅಬಿವೃದ್ಧಿ ಪಡಿಸುವುದು. 





1) 
1) 
2) 
3) 
4) 
5) 
6) 
7) 
8) 
2) 
1) 
2) 
3) 
4) 
5) 
6) 
7) 
3) 
1) 
2) 
3) 
7) 
5) 
6) 
7) 


«ಕೀಡೆಗಳು? 
ಎಸ ಗಾಜು 
ಹಾಕಿ. 
ಅಂಕಣದಲ್ಲಿ ಆಟಗಾರರ ಸ್ಥಿತಿ ಮತ್ತು ಚಲನೆ. 
ಹಾಕಿ ಕ್ರೀಡೆಗೆ ಬೇಕಾಗುವ ದೈಹಿಕ ಸಾಮರ್ಥಗಳ ಪರಿಚಯ 


ತರಬೇತಿ ಮತ್ತು ಪಂಧ್ಯ ಪೂರ್ವದ ವ್ಯಾಯಾಮ ಪದ್ದತಿ ಮತ್ತು ಆಹಾರ. 


ಆಡುವ ತಾಂತ್ರಿಕತೆ 

ಹಾಕಿ ಕ್ರೀಡೆಯ ಇತಿಹಾಸ. 

ರಾಷ್ಟ್ರೀಯ & ಅಂತರ ರಾಷ್ಟ್ರೀಯ ಆಟಗಾರರ ಸಾಧನೆಗಳ ಪರಿಚಯ. 
ಸಾಮಾನ್ಯ ನಿಯಮಗಳು. 

ಆಟದ ವಿಧಾನ. 

ಹ್ಯಾಂಡ್‌ ಬಾಲ್‌ 

ಆಟದ ಪರಿಚಯ. 

ಅಂಕಣದ ಪರಿಚಯ. 

ಕೌಶಲ್ಯಗಳ ಪರಿಚಯ. 

ಆಟಗಾರರಲ್ಲಿರಬೇಕಾದ ದೈಹಿಕ ಮತ್ತು ಮನೋದಾಢ್ಯಗಳು. 
ಸಾಮಾನ್ಯ ನಿಯಮಗಳು. 

ಉಪಕರಣಗಳ ಪರಿಚಯ. 

ಈ ಕ್ರೀಡೆಗೆ ಅವಶ್ಯಕವಿರುವ ದೈಹಿಕ ಸಾಮರ್ಥ್ಯಗಳ ಪರಿಚಯ. 
ಬ್ಯಾಸ್ಕೆಟ್‌ ಬಾಲ್‌:- 

ಅಂಕಣ ಮತ್ತು ಉಪಕರಣಗಳ ಪರಿಚಯ. 

ಅಂಕಣ ರಚಿಸುವ ಮಾಹಿತಿ. 

ಆಟಗಾರರ ಸ್ಥಾನ ಮತ್ತು ಚಲನೆ. 

ರಾಷ್ಟ್ರೀಯ ಆಟಗಾರರ ಸಾಧನೆ. 

ಆಟದ ಇತಿಹಾಸ 

ವಿಶೇಷ ದೈಹಿಕ ಸಾಮರ್ಥ್ಯಗಳ ಪಟ್ಟಿ. 

ಕ್ರೀಡಾ ಪಟುವಿನ ಆಹಾರ ಪದ್ಧತಿ. 





1) ಕ್ರೀಡಾ ಅಂಕಣಗಳ ಚಿತ್ರಗಳ ಪ್ರದರ್ಶನ. 

2) ಕಪ್ಪು ಹಲಗೆಯ ಮೇಲೆ ಬಿಡಿಸುವುದು 
ಮತ್ತು ವಿದ್ಯಾರ್ಥಿಗಳಿಗೆ ಆಳತೆಗೆ 
ಅನುಗುಣವಾಗಿ ರಚಿಸುವಂತೆ 
ಸೂಚಿಸುವುದು. 


ಸಂಬಂದಿಸಿದ ಕ್ರೀಡಾ ಸಾಹಿತ್ಯದ ಪುಸ್ತಕಗಳನ್ನು 


ಆಭ್ಯಸಿಸುವುದು 


ನಿಯಮಗಳನ್ನು ವಿಶ್ಲೇಷಿಸಿ ತಿಳಿಸುವುದು. 





ಅವದಿ 
10 


























ಏಕಾಗ್ರತೆ, ಮನ:ಶಾಂತಿ ದೇಹ ಮತ್ತು 
ಮನಸ್ಸಿನ ಒಗ್ಗೂಡಿಸುವಿಕೆ ಹಾಗೂ 


ಆರೋಗ್ಯವನ್ನು ವೃದ್ಧಿ ಪಡಿಸುವುದು 








1) ಆಷ್ಟಾಂಗ ಯೋಗ. 

2) ಪ್ರಾಣಾಯಾಮ. 

3) ಧ್ಯಾನ. 

4) ಪುಗುಣೋಪಾಸನೆ. 

5) ನಿರ್ಗುಣೋಪಾಸನೆ. 

(ಎ) ಈ ಮೇಲಿನ ಆಸನಗಳನ್ನು ಮಾಡುವ ಕ್ರಮದ ವಿವರಣೆ: 

ಬಿ) ಸಂಕೀರ್ಣ ಸಮಾಜದಲ್ಲಿ ಇವುಗಳ ಅವಶ್ಯಕತೆ ವಿವರಣೆ. 

ಸಿ) ಮೇಲಿನ ಪದಗಳ ಆರ್ಥ ಮತ್ತು ವ್ಯಾಪ್ತಿ ವಿವರಣೆ. 

ಡಿ) ಮೇಲಿನ ಆಸನಗಳಿಂದ ಉಂಟಾಗುವ ದೈಹಿಕ ಮತ್ತು ಮಾನಸಿಕ ಲಾಭಗಳ 


ಪರಿಚಯ. 





ಚಾರ್ಟ್‌ಗಳ ಬಳಕೆ. 


ತಿಂಗಳಿಗೊಮ್ಮೆ ಯೋಗ ತಜ್ಞರಿಂದ ಶಿಬಿರಗಳ 


ಆಯೋಜನೆ 


ವಿದ್ಯಾರ್ಥಿ ಟಿಪ್ಪಣಿಗಳ ಸಕಾಲಿಕ ಪರಿಶೀಲನೆ. 





ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೪೭ 
1 2 3 4 5 
ಘಟಕ 02 ಮೇಲಾಟಗಳು ಸಾಧಕರ ಜೀವನ ಪರಿಚಯ ಪುಸ್ತಕಗಳನ್ನು 04 ಬ 
ನಿರ್ದಿಷ್ಠ ಮೇಲಾಟಿಗಳ ತಾತ್ವಿಕ 1) ಎತ್ತರ ಜಿಗಿತ. ಬಳಸುವುದು. 
ಜ್ಞಾನದ ಸಮಗ್ರ ಮಾಹಿತಿಯನ್ನು 2) ಭರ್ಜಿ ಎಸೆತ. ವಿಶೇಷ ವ್ಯಾಯಾಮಗಳ ಪಟ್ಟಿ ತಯಾರಿಸುವುದು. 
ತಿಳಿಸುವುದು 3) ಮಧ್ಯಮ ದೂರದ ಓಟ 
(ಎ) ಈ ಮೇಲಾಟಗಳಲ್ಲಿ ಭಾಗವಹಿಸಲು ಬೇಕಾಗುವ ವಿಶೇಷ ದೈಹಿಕ 
ಕೃಮತೆಯ ವಿವರಗಳನ್ನು ತಿಳಿಸುವುದು. 
2) ವಿಶೇಷ ದೈಹಿಕ ಕೃಮತೆಯನ್ನು ಪಡೆಯಲು ರೂಡಿಸಿಕೊಳ್ಳಬೇಕಾದ ವಿಶೇಷ 
ವ್ಯಾಯಾಮಗಳನ್ನು ಬೋದಿಸುವುದು. 
3) ಈ ಮೇಲಾಟಗಳನ್ನು ಸಾಧನೆ ಮಾಡಿರುವಂತಹ ಸಾಧಕ ಕ್ರೀಡಾ ಪಟುಗಳ ಕಪ್ಪು ಹಲಗೆ ಭೋದನೆ 
ಸಂಕ್ಟಿಪ್ತವಾದ ಮಾಹಿತಿ ನೀಡುವುದು. 
ಘಟಕ-3 ಯೋಗಾಸನ ಯೋಗಾಸನ ಪುಸ್ತಕಗಳ ಸಂಗ್ರಹಣೆ 29 















































೨೦೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಓ, ೨೦೦೭ ಭಾಗ - ೧ 
1 2 3 4 5 
4 ಘಟಿಕ-4 ಆರೋಗ್ಯ ಶಿಕ್ಷಣ, ವೈಯಕ್ತಿಕ ಸ್ವಚ್ಛತೆ., ಪ್ರಥಮ ಚಿಕಿತ್ಸೆ. ಚಾರ್ಟುಗಳ ಬಳಕೆ. 20 
೩) ದೈಹಿಕ ಆರೋಗ್ಯದ 1) ಸಾಮಾಜಿಕ ಆರೋಗ್ಯ:- 
ನಿರ್ದಿಷ್ಟ ವಿಚಾರಗಳ ಸಾಮಾಜಿಕ ಆರೋಗ್ಯದ ಪರಿಕಲ್ಪನೆ ಅಗತ್ಯವಾಗಿ ಅನುಸರಿಸಬೇಕಾದ ಸ್ಪಚ್ಚತಾ ರೂಡಿಗಳನ್ನು 
ಅಬಿವೃದ್ಧಿ. ಪರಿಚಹಿಸುವುದು. 
2) ವೈಯುಕ್ತಿಕ ಸ್ವಚ್ಚತೆಯ 2) ಕ್ರೀಡಾ ಪಟುವಿನ ಆಹಾರ ಕ್ರಮ:- 
ಅಬಿವೃದ್ಧಿ. ಎ) ಒಬ್ಬ ಉನ್ನತ ಕ್ರೀಡಾ ಪಟುವಿಗೆ ದಿನ ಒಂದಕ್ಕೆ ಬೇಕಾಗುವ ಆಹಾರದ ವಿಷಯವನ್ನು ಆಹಾರದ ಪ್ರಮಾಣವನ್ನು ಅಳೆಯುವ ವಿಧಾನದ 
3) ಪ್ರಥಮ ಚಿಕಿತ್ಸಾ ಕ್ಯಾಲರಿ ಪ್ರಮಾಣದಲ್ಲಿ ತಿಳಿಸುವುದು. ಬಳಕೆ. 
ಜ್ಞಾನವನ್ನು ನೀಡುವುದು. ಬಿ) ಅ ಕ್ರೀಡಾ ಪಟುವು ಪಂಧ್ಯ ನಡೆಯುವ ಸಂದರ್ಭದಲ್ಲಿ ಸೇವಿಸಬೇಕಾದ ಆಹಾರದ 
ವಿವರಗಳು. 
ಸಿ) ಪೂರ್ಣ ತರಬೇತಿಯ ಅವದಿಯಲ್ಲಿ ತೆಗೆದುಕೊಳ್ಳ ಬೇಕಾದ ಆಹಾರದ ವಿವರ. ಉತ್ತಮ ಕ್ರೀಡಾ ಪಟುವಿನ ಸಂದರ್ಶನ 
ಡಿ) ತರಬೇತಿ ಕಡಿಮೆ ಇರುವ ಅವದಿಯಲ್ಲಿ ಅನುಸರಿಸಬೇಕಾದ ಆಹಾರ ಕಮ 
ಹಸಿತರಕಾರಿಗಳ ಬಳಕೆಯನ್ನು ಹಲವು ಹಸಿ ತರಕಾರಿಗಳ ಬಳಕೆ ಮತ್ತು ಪ್ರಯೋಜನಗಳು: ಮನೆಗಳಲ್ಲಿ ಪ್ರಾಯೋಗಿಕವಾಗಿ ಹಸಿ 
ಪೇರೇಪಿಸುವುದು. ಹಸಿ ತರಕಾರಿಗಳನ್ನು ನೇರವಾಗಿ ಉಪಯೋಗಿಸುವುದರಿಂದ ಲಭ್ಯವಾಗುವ ವಿಶೇಷ ಆರೋಗ್ಯ | ತರಕಾರಿಗಳನ್ನು ಉಪಯೋಗಿಸುವಂತೆ 
ಅಂಶಗಳನ್ನು ವಿವರಿಸಿವುದು. ಪ್ರೇರೇಪಿಸುವುದು. 
ಹಸಿ ತರಕಾರಿಗಳಲ್ಲಿ ಪೋಷಕಾಂಶಗಳು ನಾಶವಾಗದೇ ಇರುವ ಬಗ್ಗೆ ಮಾಹಿತಿ ನೀಡುವುದು. 
ಪಥಮ ಚಿಕಿತ್ಸೆ 
ಎ) ಹಾವು ಕಚ್ಚಿದವರಿಗೆ. ಚಾರ್ಟುಗಳ ಬಳಕೆ. 
ಪ್ರಥಮ ಚಿಕಿತ್ಸೆ ಮಾಹಿತಿಯಿಂದ ಬಿ) ನೀರಿನಲ್ಲಿ ಮುಳುಗಿದವರಿಗೆ. ಅಣಕು ಪ್ರದರ್ಶನ 
ಅಪಾಯ ಗಳನ್ನು ತಪ್ಪಿಸುವ ಸಿ) ಪ್ರಾಣಿಗಳ ಕಡಿತಕ್ಕೆ ಒಳಗಾದವರಿಗೆ 
ಸ್ವಂತಸ್ತಿಕೆಯನ್ನು ವಿದ್ಯಾರ್ಥಿ ಗಳಲ್ಲಿ | ನೀಡಬೇಕಾದ ಪ್ರಥಮ ಚಿಕಿತ್ಸೆಯ ಮಾಹಿತಿಯನ್ನು ವಿವರಿಸುವುದು. 
ಬಳಸುವುದು ಎ) ವಿವಿಧ ಸಂದರ್ಭಗಳಲ್ಲಿ ಬಳಸುವ ಪಟ್ಟಿಗಳ ವಿಧಾನವನ್ನು ಭೋದಿಸುವುದು. 
ಬಿ) ಪಥಮ ಚಿಕಿತ್ಸೆಯ ಸುವರ್ಣ ನಿಯಮಗಳನ್ನು ಪರಿಚಯಿಸುವುದು. 
5 ಘಟಕ-05. ರಾಷ್ಟ್ರೀಯ ಭಾವೈಕ್ಕತೆ ಉಪಯೋಗಿಸುವ ವಿಧಾನವನ್ನು 
ರಾಷ್ಟ್ರೀಯ ಭಾವಣೆಗಳನ್ನು ರಾಷ್ಟ್ರಧ್ವಜ ನೀಡಿ ಸಂಹಿತೆ ಪ್ರದರ್ಶಿಸುವುದು 
ಜಾಗೃತಿ ಗೊಳಿಸುವುದು ಮತ್ತು ರಾಷ್ಟ್ರಧ್ವಜ, ಅಳತೆ, ಹಾರಿಸುವ ವಿಧಾನ ರಕ್ಷಿಸುವ ವಿಧಾನ ಉಪಯೋಗಿಸುವ 
ಧರ್ಮ ಸಹಿಷ್ಕತೆಯನ್ನು ಅಬಿವೃದ್ಧಿ ವಿಧಾನಗಳನ್ನು ಭೋದಿಸುವುದು. 
ಪಡಿಸುವುದು. ಕೋಮುಸೌಹಾರ್ಧತೆ *ಿರಿನಾಟಕ ಮತ್ತು ಸಂಬಂದಿತ ಸನ್ನಿವೇಶಗಳನ್ನು 
ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿರುವ ನಮ್ಮ ಭಾರತ ದೇಶದಲ್ಲಿ ಕೋಮು ತರಗತಿಗಳಲ್ಲಿ ರೂಪಿಸಿ ಪ್ರದರ್ಶಿಸುವುದು. 
ಸೌಹಾರ್ಧದ ಮತ್ತು ಸೌಮರಸ್ಯದ ಇಂದಿನ ತುರ್ತು ಅಗತ್ಯ ಮತ್ತು ಅವಶ್ಯಕತೆಗಳನ್ನು ದಿನಪತ್ರಿಕೆಗಳನ್ನು ಪ್ರಕವಾಗುವ 
ವಿದ್ಯಾರ್ಥಿಗಳಿಗೆ ಮನನ ಮಾಡಿಸುವುದು. ಕೋಮುಗಲಭೆಯಿಂದ ಉಂಟಾಗುವ 
ದುಷ್ಪರಿನಾಮಗಳನ್ನು ತಿಳಿಸುವುದು. 






































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೪೯ 
ತರಗತಿ - 9. ಪ್ರಾಯೋಗಿಕ 
ಕ್ರ.ಸಂ ಸಾಮರ್ಥ್ಯ/ ಉಪಸಾಮರ್ಥ್ಯಗಳು ವಿಷಯ ಮತ್ತು ಚಟುವಟಿಕೆಗಳು ಮಾರ್ಗೋಪಾಯಗಳು ಅವದಿ 
1 2 3 4 5 
1. ಉತ್ತಮ ದೈಹಿಕ ಬೆಳವಣಿಗೆ. ಅ-ಬಾಸ್ತಟ್‌ ಬಾಲ್‌ ನಮೂದಿಸಿರುವ ಕೌಶ್ಯಕ್‌ಗಳನ್ನು ಮಾಡಿ 8 
2. ದೇಹ ಮತ್ತು ಮನಸ್ಸಿನಲಂರ ಸ್ಟ್ಯಾಂನ್ಸ್‌-ಬಾಲ್‌ ಹೋಲ್ಡಿಂಗ್‌ ಮತ್ತು ಬೇಸಿಕ್‌ ನಿಯಮ. ತೋರಿಸಿ, ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಅವದಿ 


ತಿ.ಏಕಾಗ್ರತೆ ಮೂಡಿಸುವುದು. 


1. ಮೆದುಳು ಮತ್ತು ಮಾಂಸ 
ಖಂಡಗಳ ಹೊಂದಾಣಿಕೆ. 
2.ನಿರ್ಣಯತೆಗೆದುಕೊಳ್ಳುವ 
ಸಾಮರ್ಥ್ಯಬಿವೃದ್ಧಿ. 

3. ದೈಹಿಕ ಶಕ್ತಿ ವೃದ್ಧಿಸುವುದು. 


ಡ್ರಿಬ್ಲಂಗ್‌-ಲೋ.ಮೀಡಿಯಂ-ಹೈ-ಪ್ರೋಗ್ರೆಸ್ಸಿಂಗ್‌ ವಿರ್ಧದ ಬಾಲ್‌,ಪಾಸಿಂಗ್‌ ಮತ್ತು 
ರಿಸೀವಿಂಗ್‌, ಚೆಸ್ಟ್‌ ಪಾಸ್‌-ಹೋವರ್‌ಹೆಡ್‌ ಪಾಸ್‌-ಬೌನ್ಸ್‌ ಪಾಸ್‌, ಸ್ಟಾಪಿಂಗ್‌, 
ಟುಕೌಂಟ್‌(ಸೈಪ್‌) ಸ್ಟಾಪ್‌-ಜಂಪ್‌, ಸ್ಟಾಪ್‌, ಪಿಒಟಿಂಗ್‌, ಶೂಟಿಂಗ್‌-ಸೆಟ್‌-ಶಾಬ್‌-ಸಿಂಗ್ಲ 
ಹ್ಯಾಂಡ್‌ ಮತ್ತು ಟೂ ಹ್ಯಾಂಡೆಂಡ್‌-ಲೇ ಆಪ್‌ ಬಾಟ್‌. 
ಇ. ಹ್ಯಾಂಡ್‌ ಬಾಲ್‌ 

1) ಗೋಲ್‌ ಕೀಪರ್‌ ಥ್ರೊ. 

2) ಬ್ಲಾಕಿಂಗ್‌. 

3) ರಿಸೀವಿಂಗ್‌ ವಿಕ್‌ ವೇರಿಏಷನ್ಸ್‌-ಹಾಪ್‌ ಲೋ, ಕ್ಯಾಚಿಂಗ್‌ ವಿತ್‌ ಒನ್‌ ಹ್ಯಾಂಡ್‌. 

4) ಡಿಪೆನ್ಸೆವ್‌ ಸ್ಟ್ಯಾಂನ್ಸ್‌. 

5) ಡ್ರಾಡ್ಜಿಂಗ್‌ ರೈಟ್‌ ಅಂಡ್‌ ಲೆಪ್ಳ್‌. 

6) ಸ್ಟಾಪಿಂಗ್‌ ದ ಬಾಲ್‌, 

7) ಡೆಪೆನ್ಸು ಡಿಸ್ಬಮ್‌, 6-0, 5-1, 4-2, 3-3. 

ಅಪೆನ್ಸಿ ಸಿಸ್ಟಮ್‌- 1-5,2-4, 3-3.9) ಗೋಲ್‌ ಕೀಪಿಂಗ್‌. 


ಆಭ್ಯಾಸ ಮಾಡಿಸುವುದು. 


ಮೇಲೆ ತಿಳಿಸಿರುವಂತೆ. 


ಪ್ರದರ್ಶನ ಪದ್ಧತಿ ಮತ್ತು ಆಭ್ಯಾಸದ ಮೂಲಕ 
ಕೌಶಲ್ಯಗಳನ್ನು ರೂಡಿಸುವುದು. 











1.ದೈಹಿಕ ಚಲನೆಯಲ್ಲಿ. 

2.ಸರಳತೆಯನ್ನು ಅಬಿವೃದ್ಧಿ 
[a] 

ಪಡಿಸುವುದು. 

3.ಏಕಾಗತೆ ಮೂಡಿಸುವುದು. 

4. ದೈಹ ಮತ್ತು ಮನಸ್ಸಿನ 

ಲಯಬದ್ಧತೆ 





ಈ- ಬ್ಯಾಡ್ಮಿಂಟನ್‌. 
೩) ಡಾಜಿಂಗ್‌. 
2) ಸ್ಕ್ಯಾಶಿಂಗ್‌.(ಅ) ಸ್ಟನ್‌ ಸ್ಕ್ಯಾಶಿಂಗ್‌(ಆ) ಡೈರೆಕ್ಟ್‌ ಸ್ಕ್ಯಾಶಿಂಗ್‌ 
3) ಪ್ಲೇಸ್ಮೆಂಟ್‌. 
4) ಪೂರಕ ಆಟಗಳು. 
5) ಪೂರಕ ವ್ಯಾಯಾಮಗಳು. 


6) ತಂತಗಳು. 
J 





ನಮೂದಿಸಿರುವ ಕೌಶಲ್ಯಗಳನ್ನು ಮಾಡಿ 
ತೋರಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ 


ಆಭ್ಯಾಸ ಮಾಡಿಸುವುದು. 


















































೨೦೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 
1 2 3 4 5 
1.ಕಣ್ಣು ಕೈ ಕಾಲುಗಳ ಸ್ನಾಯುಗಳ ಉ - ಹಾಕಿ ಕೌಶಲ್ಯಗಳು ನಮೂದಿಸಿರುವ ಕೌಶಲ್ಯಗಳನ್ನು ಮಾಡಿ 6 
ಹೊಂದಾಣಿಕೆ ವರ್ದಿಸುವುದು. 1. ಪೆನಾಲ್ವಿ ಕಾರ್ನ್‌ರ್‌. ತೋರಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಅವದಿ 
2.ವಿದ್ಯಾರ್ಥಿಯ ವೇಗ ವರ್ಧನೆ. 2. ಪೆನಾಲ್ಟಿ ಸ್ಟೋಕ್‌. ಆಭ್ಯಾಸ ಮಾಡಿಸುವುದು. 
3. ಪೆನಾಲ್ಚಿ-ಸ್ಟೋಕ್‌ ಸಮಯದಲ್ಲಿ ತಂಡದ ಡೆಪೆನ್ಸ 
4. ಪೆನಾಲ್ವಿ ಸಮಯದಲ್ಲಿ ತಂಡದ ಆಫೆನ್ಸ್‌ 
5. ಘೊಜಿಷನಲ್‌ ಪ್ಲೆ. 
ಘಟ-2- ಮೇಲಾಟಗಳು. 02 
1.ಸ್ಫರ್ಧಾಮನೋಭಾವನೆಯನ್ನು ಎ) ಮಿಡಲ್‌ ಡಿಸ್ಕೆನ್ಸ್‌ ರನ್ನಿಂಗ್‌. 
ಅಬಿವೃದ್ಧಿ ಪಡಿಸುವುದು. 1) ಟ್ಯಾಕ್ಟಿಕಲ್‌ ಹಾಸ್ಟೆಂಟ್‌ ಪಾರ್‌ ಮಿಡಲ್‌ ಡಿಸ್ಕೆಂನ್ಸ್‌ ರನ್ನಿಂಗ್‌. ಪ್ರಾಯೋಗಿಕ ಪ್ರದರ್ಶನ ನೀಡುವುದು 02 
2. ದೈಹಿಕ ಮತ್ತು ಮಾನಸಿಕ ಬಿ) ಜಾವಲಿನ್‌. ನುರಿತ ಅಥ್ಲೀಟ್ಸ್‌ಗಳಿಂದ ತರಬೇತಿ 01 
ಒತ್ತಡಗಳನ್ನು ನಿಬಾಯಿಸುವ 1) ಸೃೈಸಿಪಿಕ್‌ ಕಂಡೀಷನಿಂಗ್‌ ಎಕ್ಸಸೈಜಸ್‌ ಪಾರ್‌ ಜಾವಲನ್‌ ನೀಡುವುದು. 01 
ಸಾಮರ್ಥ್ಯಗಳಿಸುವುದು. 2) ದಿ ಗ್ರಿಪ್‌-ಮಿಡಲ್‌ ಪಿಂಗರ್‌ ಗ್ರಿಪ್‌, ಹುಕ್‌ ಗ್ರಿಪ್‌. ಪುನರಭ್ಯಾಸಗಳನ್ನು ಪರಿಶೀಲಿಸುವುದು. 02 
3) ಕ್ಯಾರಿ ಮೀಡಿಯಂ-ಹೈ. 
4) 5-ಸ್ವಿರೈಡ್‌ ಪ್ಯಾಟರನ್‌. 
ಪ್ರಾಯೋಗಿಕ. ತರಗತಿ - 9. - ದೈಹಿಕ ಶಿಕ್ಟಣ ಪಠ್ಯಕ್ರಮ 
ಕ್ರ.ಸಂ ಸಾಮರ್ಥ್ಯ/ ಉಪಸಾಮರ್ಥ್ಯಗಳು ವಿಷಯ ಮತ್ತು ಚಟುವಟಿಕೆಗಳು ಮಾರ್ಗೋಪಾಯಗಳು ಅವದಿ 
1 2 3 4 5 
1.ಉಸಿರಾಟಿದ ತೊಂದರೆಯನ್ನು ಪ್ರಾಣಾಂಯಾಮಗಳು:- ಶಿಕ್ಬಕರು ಮೊದಲಿಗೆ ದೀರ್ಫ ಉಚ್ಛಾಸ, ಮತ್ತು 
ನಿವಾರಿಸಿ ತಮ್ಮ ಆಯಸ್ಸನ್ನು 1) ಚಂದ್ರ ಭೇದ ಪ್ರಾಣಾಯಮ. ನಿಶ್ವಾಸ ಊಸಿರಾಟವನ್ನು ಅಭ್ಯಾಸ ಮಾಡಿಸುತ್ತಾ 05 
ವೃದ್ಧಿಗೊಳಿಸುವುದಲ್ಲಿ 2) ಸೂರ್ಯ ಭೇದ ಪ್ರಾಣಾಯಾಮ. ಪ್ರಾಣಾಯಾಮ ಕ್ರಿಯೆಗಳನ್ನು ಕಲಿಸುವುದು 
ಸಹಾಯಕವಾಗಿದೆ. 3) ನಾಡೀ ಶುದ್ಧಿ ಕ್ರಿಯೆ. ಮತ್ತು ಪುನ:ರಾವರ್ತಿಸುವುದು. 
2. ಏಕಾಗ್ರತೆ ಹೆಚ್ಚಿಸುವುದು. 4) ಉಜ್ಜಾಯಿ ಪ್ರಾಣಾಯಾಮ. 
3. ಮನಸ್ಸನ್ನು ಶಾಂತಿ ಗೊಳಿಸುವುದು 5) ಥ್ಯಾನ- ಸುಗುಣೋಪಾಸನೆ-ನಿರ್ಗುಣೋಪಾಸನೆ. 























ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೫೧ 





























1 2 3 4 5 
ಘಟಕ -5 ಪದಕಾವಾಯಿತು:- 
1.ಶಿಸ್ತಿನ ಸಿಪಾಯಿಗಳಾಗಿ 1) ಛೋಟಾ ಕದಂ. ಶಿಕ್ಷಕರು ಮೊದಲಿಗೆ ಪದಕವಾಯಿತು ಕೌಶಲ್ಯಗ 
ಮಾರ್ಪಾಡು ಮಾಡುವುದು. 2) ಲಂಬಾ ಕದಂ. ಳನ್ನು ಪ್ರದರ್ಶಿಸಿ ಪೂರಕವಾದ ಚಲನೆಯ ಬಗ್ಗೆ 10 
2.ಗಾಂಬ್ಲೀರ್ಯ ನಡಿಗೆ. 3) ಕದಂ ಬದಲ್‌. ತಿಳಿಸುತ್ತಾ ಆಭ್ಯಾಸ ಮಾಡಿಸುವುದು ಮತ್ತು 
3ಿ.ಕಾಲುಗಳ ಮಾಂಸಖಂಡಗಳ 4) ಖುಲೆ ಲೈನ/ ನಿಕಟ್‌ , ಲೈನ್‌ ಚಲ್‌. ಪುನರಾವರ್ತಿಸುವುದು. 
ಸಡಿಲಿಕೆ, ಮತ್ತು ಬಲಗೊಳ್ಳುವಿಕೆ. 5) ಆಗೋಪೀಛೆ ಚಲ್‌. 
4. ಉತ್ತಮ ದೇಹ ದಾರ್ಡ್ಯತೆ 6) ಲೈನೆ/ಬಾಂಯೇ ರೂಮ್‌. 
ಹೊಂದುವುದು. 7) ಲೇನ್‌ ಲೇನ್‌ ಮೆ ತೇಜ ಚಲೆ. 
5, ತೋಳು ಬಲದ ಸ್ನಾಯುಗಳ 8) ದೈನೆ / ಬಾಯೇ ಸೆಲನಾಟ. 
ಸಡಿಲಿಕೆ ಮತ್ತು ಬಲಗೊಳ್ಳುವಿಕೆ 9) ಸಾಮನೆ ಸೆಲನಾಟ. 
6. ವಯಕ್ತಿಕ ವರ್ಚಸ್ಸು ವೃದ್ದಿ ೧ 10) ಆಪ್ಲೀಸರ್‌ ಕೋ ಪತ್ತದೇನಾ ಜೌರ್‌ ಇನಾಮೆ ಲೇನಾ. 
*ಳ್ಳುವುದು 11) ಅತಿಥಿಗಳಿಗೆ ವಂದನೆ ಸ್ವೀಕಾರ. 
10ನೇ ತರಗತಿ 


ವಾರಕ್ಕೆ 4 ಅವದೀಯಂತೆ ತಿಂಗಳಿಗೆ 16 ರಂತೆ ವರ್ಷಕ್ಕೆ ಸ140 ಅವದಿಗಳು ಇದರಲ್ಲಿ ತಾಂತ್ರಿಕ ಅವದಿಗಳು:56, 
ಪ್ರಯೋಗಿಕ 84. 












































ಕ್ರ.ಸಂ ವಿಷಯ ತಾತ್ವಿಕ ಪ್ರಾಯೋಗಿಕ ಒಟ್ಟು 
1 ದೈಹಿಕ ಶಿಕ್ಷಣ 08 - 08 
2 ಮೇಲಾಟಗಳು 08 20 28 
3 ಪ್ರಮುಖ ಆಟಗಳು 06 14 18 
4 ಆರೋಗ್ಯ ಶಿಕ್ಷಣಟ 10 - 10 
5 ರಾಷ್ಟ್ರೀಯ ಭಾವೈಕ್ಯತೆ 08 15 23 
6 ಯೋಗಾಸನ 05 18 23 
7 ಸಾಮೂಹಿಕ ವ್ಯಾಯಾಮ ನ 08 08 
8 ಕ್ರೀಡೆಗಳು 06 - 06 
9 8 ಸಮತ್ತು 9ನೇ ಪುನರಾವರ್ತನೆ 05 04 09 
10 ಇತರೆ - 05 05 
ಒಟ್ಟು 56 84 140 




















೨೦೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ಓ, ೨೦೦೭ ಭಾಗ - ೧ 






































ಸಾಮರ್ಥ್ಯ ವಿಷಯ(ಚಟುವಟಿಕೆ) ಮಾರ್ಗೋಪಾಯಗಳು ತಾತ್ವಿಕ ಪ್ರಾಯೋಗಿಕ 
ಉತ್ತಮ, ಸಮಕ್ಸಮತೆ, ಸಮಯ 111. ಪ್ರಮುಖ ಆಟಗಳು(ಪ್ರಾಯೋಗಿಕ) ಪೀಲ್ವಿಂಗ್‌ ಕೌಶಲ್ಯಗಳನ್ನು - 14 
ಪ್ರಜ್ಞೆ, ಹಾಗೂ ಸ್ವಸ್ಥ ಮನೋಭಾವ (1) ಕ್ರಿಕೆಟ್‌ ನಲ್ಲಿ ಪೀಲ್ಡಿಂಗ್‌ ಮತ್ತು ಕ್ರಕೆಟಿನ ಪೂರಕ ಚಟುವಟಿಕೆಗಳು | ಕಲಿಸುವುದು. 
(2) ಆಟಗಳ ಅಭ್ಯಾಸ 
(3) ಪ್ರಮುಖ ಆಟಗಳು (ತಾತ್ವಿಕ) 
(1) ಕಿಕೆಟ್‌ (2) ಈಜು ಮತ್ತು ಡೈವಿಂಗ್‌ ಸ್ಪರ್ಧೆಗಳು 06 
ಸಹನೆ, ತಾಳ್ಮೆ, ಶಾಂತಿ ಹಾಗೂ 71!.ಯೋಗಾಸನ:(ಪ್ರಾಯೋಗಿಕ) 
ಏಕಾಗ್ರತೆಯನ್ನು ವಿದ್ಯಾರ್ಥಿಗಳಲ್ಲಿ ಯೋಗ ಸ್ಪರ್ಧೆಗಳು ಹಾಗೂ ನಿಯಮಗಳ ಅಭ್ಯಾಸ ಸ್ಪರ್ಧೆಯಲ್ಲಿ ಆಸನಗಳಿಗೆ 18 
ಬೆಳೆಸಬಹುದು. ಯೋಗಾಸನ ನೀಡುವ ಅಂಕಗಳ ವಿಧಾನ 
ಮತ್ತು ಪಾಲಿಸುವ ಕ್ರಮಗಳನ್ನು 05 
ಕಳಿಸುವುದು. 
10ನೇ ತರಗತಿ ದೈಹಿಕ ಶಿಕ್ಷಣ ಪಠ್ಯಕ್ರಮ 
ಸಾಮರ್ಥ್ಯ ವಿಷಯ(ಚಟುವಟಿಕೆ) ಮಾರ್ಗೋಪಾಯಗಳು ತಾತ್ವಿಕ ಪ್ರಾಯೋಗಿಕ 
ಉತ್ತಮ ಆರೋಗ್ಯ, ದೈಹಿಕ ಬೆಳವಣಿಗೆ, 7, ಸಾಮೂಹಿಕ ವ್ಯಾಯಾಮ: 
ಹಾಗೂ ಆರೋಗ್ಯವಂತ ಮನಸ್ಸು, ಇವೆಲ್ಲ (1) ಸಾಮೂಹಿಕ ಕವಾಯಿತುಗಳು - ನವೀನ ಮಾದರಿಯ ದೈಹಿಕ ಚಟುವಟಿಕೆಗಳನ್ನು | - 08 
ಅಬಿವೃದ್ಧಿ ಸಂಗೀತಗಳು ಸಂಗೀತದ ಮೂಲಕ ಅಭ್ಯಸಿಸುವುದು 
ಗೊಳ್ಳವುದು (2) ಏರೋಬಿಕ್ಸ್‌ ಕವಾಯಿತುಗಳು 
ದೇಹದಲ್ಲಿ ಚುರುಕುತನ, Il. ಮೇಲಾಟಗಳು(ಪ್ರಾಯೋಗಿಕ) ಅಂತರಾಷ್ಟ್ರೀಯ ಓಟಗಾರ್ತಿ ಯರ ಚಿತ್ರಗಳನ್ನು 20 
ನರಗಳು ಹಾಗೂ ಸ್ನಾಯುಗಳ ವಿಕಾಸ (1) ಏಕ್ರಾಗತೆ ಮೂಡಿಸಲು ಪರಿಚಯಿಸುವುದು 
ಚಟುವಟಿಕೆ ಗಳು 
(2) ಮನೋಸ್ಥೈರ್ಯ ಬೆಳೆಸಲು 
ಚಟುವಟಿಕೆ ಗಳು 
(3) ಮೇಲಾಟದ ಪೂರಕ ಆಟಗಳು 
(4) ಮೇಲಾಟದ ಅಭ್ಯಾಸ 
(ತಾತ್ವಿಕ) ಐತ್ರಗಳ ಮೂಲಕ ಮಕ್ಕಳಿಗೆ ಪರಿಚಯ 
(5) ಮ್ಯಾರಾಥಾನ್‌ ಓಟದ ಇತಿಹಾಸ ಮಾಡಿಕೊಡುವುದು 08 
(6)ಹರ್ಡಲ್ಸ್‌ 
(7)ಸ್ಟೀಪಲ್‌ ಬೇಸ್‌ 








(8) ಪೋಲ್‌ ವಾಲ್ಟ್‌ 















































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೫೩ 
ಸಾಮರ್ಥ್ಯ ವಿಷಯ(ಚಟುವಟಿಕೆ) ಮಾರ್ಗೋಪಾಯಗಳು ತಾತ್ವಿಕ ಪ್ರಾಯೋಗಿಕ 
ಅಧ್ಯಯನ ಮಾಡಿರುವ ಸೇತುಬಂಧ: 
ವಿಷಯಗಳನ್ನು ಪುನರ್‌ (1)ಹಿಂದಿನ ತರಗತಿಯಲ್ಲಿ ಅಂದರೆ 9ನೇ ತರಗತಿಯಲ್ಲಿ ಕಲಿಸಿದ ಕೌಶಲ್ಯ 
ವಿಮರ್ಶೆ ಮಾಡಿ ಮಕ್ಕಳಲ್ಲಿ ಹಾಗೂ ಪಂದ್ಯಾಟಿಗಳನ್ನು ಪುನರಾವರ್ತಿಸುವುದು ಮತ್ತು ವಿದ್ಯಾರ್ಥಿಗಳಲ್ಲಿ 
ಸಾಮರ್ಥ್ಯ ಹೆಚ್ಚಿಸುವುದು ಚಟುವಟಿಕೆಗಳನ್ನು ಪುನರ್‌ ವಿಮರ್ಶಿಸುವುದು. 
(2)ರಸ್ತೆ ಸುರಕ್ಸತಾ ಚಟುವಟಿಕೆಗಳ ಸಂಜ್ಞೆಗಳನ್ನು ಅಭ್ಯಾಸಿಸುವುದು. 
ದಂ ಇ 
(3) ಅಪಘಾತಕ್ಕೊಳಗಾದ ವ್ಯಕ್ತಿಯ ಶುಶ್ರೂಷೆ 05 04 
ಅಬ್ಬಿನಯದ ಮೂಲಕ ಅಧ್ಯಯನ. ಸಂರಕ್ಟತಾ ಚೆನ್ನೈಗಳನ್ನು ಪರಿಚಯಿಸುವುದು. 
ದೈಹಿಕ ಶಿಕ್ಬಣ 
(1) ಸಾಮಾನ್ಯ ಜೀವನದಲ್ಲಿ ದೈಹಿಕ ಶಿಕ್ಟಣ ಮತ್ತು 
ಪ್ರಯೋಜನಗಳು 
(2) ದೈಹಿಕ ಶಿಕ್ಬಣದ ಚಾರಿತ್ರಿಕ ಘಟನೆಗಳು 
| 
(3) ಭಾರತ ದೇಶದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ. 08 
ಘಟಕ-09 ಮನರಂಜನೆಯ ಆಟಗಳು 
1. ಹಿಡಿಯುವುದು. 1) ಕೈಬಾಂಬ. 
2.ಅಳತೆ, ಎಣಿಕೆ. 2) ವಜ್ರಮುಷ್ಟಿ. ಶಿಕ್ಬಕರು ಮನರಂಜನೆಯ ಆಟಗಳ ಸಂಪೂರ್ಣ 07 
3.ಸಂಕಲನ, ವೀಕ್ಬಣೆ. 3) ಪರಿಚಯ ತಿಳಿಸುವುದು. ಮಾಹಿತಿಯನ್ನು ನೀಡಿ ವಿದ್ಯಾರ್ಥಿಗಳಲ್ಲಿ 
4.ಬಲ ಪ್ರಯೋಗ. 4) ಹತ್ತು ಸಂಖ್ಯೆಯ ಆಟಿ. ಆಸಕ್ತಿಯನ್ನು ಮೂಡಿಸಿ , ಆಟಗಳಲ್ಲಿ 
5.ನಿಯಮಪಾಲನೆ. 5) ಹುಲಿ, ಕರಡಿ ಆಟ. ಭಾಗವಹಿಸುವಂತೆ ಮಾಡುವುದು. 
6.ನಾಯಕತ್ವ. 6) ಕಪ್ಪೆ ಆಟ. 




















೨೦೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 











dl 2 3 4 5 
7. ಸ್ಪರ್ಧಾ ಮನೋಭಾವ. 7) ಬಟಾಟೆ ಆಟ. 
8. ಆನಂದ, ಆಸಕ್ತಿ. 8) ಉಪದೇಶ ಸಾಗಿಸು. 
9. ಆಂಗಾಂಗಳಿಗೆ ವ್ಯಾಯಾಮ. 9) ಆನೆ ಕಾಳಗ. 


10) ಹಾವು, ಮುಂಗುಸಿ. (11)ಕಾಂಗ್ರೋ ರಿಲೆ, 


12) ಚಲಿಸದ ವಿಗಹ 


























ಘಟಕ-10 ರಾಷ್ಟ್ರೀಯ ಭಾವೈಕ್ಯತೆಯ ಗೀತೆಗಳು: 
1. ಗ್ರಹಿಸುವ ಶಕ್ತಿಯನ್ನು ಹೆಚ್ಚಿ ಸುವುದು. 1) “ಪುಣ್ಯ ಭಾರತ”. ಶಿಕ್ಷಕರು ಮೊದಲು ಲಯಬದ್ಧವಾಗಿ ಹೇಳಿ 
2) “ಸಾರೇ ಜಹಾಂಸೇ ಅಚ್ಛಾ”. ಕೊಟ್ಟು ಅಭ್ಯಾಸ ಮಾಡಿಸುವುದು. 





ಪ್ರ ಪತ್ರಿಕೆ, ಅಂಕಗಳು ಹಾಗೂ ಮೌಲ್ಯಮಾಪನ 

9. 1ರಿಂದ 4ನೇ ತರಗತಿಗಳಿಗೆ ನಿರಂತರ ಮೌಲ್ಯಮಾಪನ, ಸಾಮರ್ಥ್ಯಗಳನ್ನು ಗಳಿಸಿರುವ ಬಗ್ಗೆ. 

€ 5ನೇ ಶರಗತಿಗೆ-ಇತರೆ ವಿಷಯಗಳಂತೆಯೇ ಮೌಲ್ಯಮಾಪನ ಮಾಡಿ ಅಂಕದಾನ ಮಾಡಿ ಗ್ರೇಡ್‌(ಶ್ರೇಣಿ) ನೀಡುವುದು. 

9 6ರಿಂದ ೨9ನೇ ತರಗತಿಗೆ ದೈಹಿಕ ಶೀಕ್ಬಣ, ಆರೋಗ್ಯ ಶಿಕಣ ಮತ್ತು ಯೋಗ ಶಿಕ್ಟಣಕ್ಕೆ ಪ್ರಶ್ನೆಪತ್ರಿಕೆ, ಅಂಕಗಳು ಹಾಗೂ ಮೌಲ್ಯಮಾಪನವನ್ನು ಇತರೆ ವಿಷಯಗಳಿಗೆ ನೀಡಿರುವಂತೆ ಅದೇ ಮಾದರಿಯಲ್ಲಿ 

ತಾತ್ವಿಕ ಹಾಗೂ ಪ್ರಾಯೋಗಿಕ ವಿಭಾಗಗಳಿಗೆ 40:60 ರಂತೆ ಹಂಚಿಕೆ ಮಾಡಬೇಕಾಗುತ್ತದೆ. 
9 10ನೇ ತರಗತಿಗೆ ಒಂದನೇ ಸೆಮಿಸ್ಟಾರ್‌ನವರೆಗೂ ಇದೇ ಮಾದರಿ ಅನುಸರಿಸಬೇಕಾಗುತ್ತದೆ. 
ಎಂ.ಎನ್‌. ಸೋಮಶೇಖರ್‌ 
ಪಿ.ಆರ್‌. 1508 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ೨೦೫೫ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ: ಶ್ರೀ ಎ.ಆರ್‌. ಫಣೀಂದ್ರ ಕುಮಾರ್‌, ಸಹಾಯಕ ಅಭಿಯಂತರರು, ರೇಷ್ಮೆ ಇಲಾಖೆ, ಇವರ ವಿರುದ್ದ 
ದಾಖಲಾದ ಟ್ರಾಪ್‌ ಪ್ರಕರಣ - ಸೇವೆಯಿಂದ ವಜಾಗೊಳಿಸುವ ಬಗ್ಗೆ. 
ಓದಲಾಗಿದೆ 1) ಕರ್ನಾಟಕ ಲೋಕಾಯುಕ್ತರವರ ಪತ್ರ ಸಂಖ್ಯೆ: ಲೋಕ್‌ / ತನಿಖೆ (ಸಾ)/ಬಿಡಿ-21/ಸಿಆರ್‌- 
7/2001/ಬಿಎಲ್‌ಆರ್‌, ದಿನಾಂಕ:25-08-2001. 
2) ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 342 ರೇಸೇವಿ 2001 ದಿನಾಂಕ:12-11-2001. 
3) ಕರ್ನಾಟಕ ಲೋಕಾಯುಕ್ತರವರ ಪತ್ರ ಸಂಖ್ಯೆಲೋಅ;/ತನಿಖೆ/ಪೋ.ವಿ/ ಬಿಡಿ-21/ಪ್ರಸಂ-7/01/ 
ಬಿಎಲ್‌ಅರ್‌, ದಿನಾ೦ಕ:20-11-2001. 
4) ಸರ್ಕಾರಿ ಆದೇಶ ಸಂಖ್ಯೆವಾಕೈ 342 ರೇಸೇವಿ 2001 ದಿನಾ೦ಕ:02-01-2002 
5) ಸರ್ಕಾರಿ ಆದೇಶ ಸಂಖ್ಯೆ ; ವಾಕೈೆ 342 ರೇಸೇವಿ 2001 ದಿನಾಂಕ: 28-02-2002. 
6) ಕರ್ನಾಟಕ ಲೋಕಾಯುಕ್ತರವರ ಪತ್ರ ಸಂಖ್ಯೆ: ಲೋಕ್‌/ಐಎನ್‌ವಿ (ಜಿ)/ಬಿಡಿ-21/ಸಿಆರ್‌- 
7/01/ಬಿಎಲ್‌ಆರ್‌ ದಿನಾಂಕ:29-03-2005 
ಸ್ತಾವನೆ: 
ಶ್ರೀ ಎ.ಆರ್‌.ಫಣೀಂದ್ರ ಕುಮಾರ್‌, ಸಹಾಯಕ ಅಭಿಯಂತರರು, ರೇಷ್ಮೆ ಇಲಾಖೆ, ಇವರು ದಿನಾಂಕ:11-7-2001 ರಲ್ಲಿ 
ಶ್ರೀ ಬಸಪ್ಪ, ಹುತ್ತನ ಹಳ್ಳಿ ನಿವಾಸಿ, ಚಿಕ್ಕಜಾಲ ಹೋಬಳಿ, ಬೆ೦ಗಳೂರು ಉತ್ತರ ತಾಲ್ಲೂಕು, ಇವರು ಚಿಂತಾಮಣಿ ರೇಷ್ಮೆ 
ಗೂಡು ಮಾರುಕಟ್ಟೆಯಲ್ಲಿ ನಿರ್ವಹಿಸಿದ್ದ ಗುತ್ತಿಗೆ ಕೆಲಸದ ಮೊತ್ತ ರೂ.2,40,000-00ನ್ನು ಮಂಜೂರು ಮಾಡಲು ಹಾಗೂ 
ಯೂನಿಟ್‌ 1 ಮತ್ತು 2ರ ದುರಸ್ಥಿ ಮತ್ತು ಪೇಯ್ಡ್‌ಟಂಗ್‌ ಕೆಲಸದ ಆರ್ಡರನ್ನು ನೀಡಲು ರೂ.43,500-00ಗಳ ಅಕ್ರಮ 
ಸಂಭಾವನೆಯನ್ನು ಕೇಳಿ ದಿನಾಂಕ: 12-07-2001 ರಂದು ಬೆಂಗಳೂರಿನಲ್ಲಿ ರೂ.40,000-00ಗಳ ಲಂಚದ ಹಣವನ್ನು 
ಪಡೆಯುತ್ತಿದ್ದಾಗ ಲೋಕಾಯುಕ್ತರವರು ಬೀಸಿದ ಟ್ರಾಪ್‌ ಬಲೆಯಲ್ಲಿ ಮೊತ್ತದೊಂದಿಗೆ ಸಿಕ್ಕಿರುವರೆಂದು ಆಪಾದಿತರು ಲಂಚವನ್ನು 
ಕೇಳಿ ಪಡೆದಿರುವ ಅಂಶವು ಮೇಲ್ನೋಟಕ್ಕೆ ಕಂಡುಬಂದಿದ್ದರಿಂದ ಈ ಬಗ್ಗೆ ಸುಗಮ ತನಿಖೆಗೆ ಹಾಗೂ ಅವರ ವಿರುದ್ದ ಸಾಕ್ಷಿ 
ಪುರಾವೆ ನಾಶಗೊಳಿಸುವ ಸಾಧ್ಯತೆ ಇದ್ದುದರಿಂದ ಮೇಲೆ ಓದಲಾದ (1)ರ ಲೋಕಾಯುಕ್ತರವರ ಪತ್ರದನ್ವಯ, ಸದರಿ 
ಅಧಿಕಾರಿಯನ್ನು ಮೇಲೆ (2)ರಲ್ಲಿ ಓದಲಾದ ದಿನಾಂಕ:12-11-2001ರ ಸರ್ಕಾರಿ ಆದೇಶದನ್ವಯ ಅಮಾನತ್ತುಗೊಳಿಸಲಾಗಿದೆ. 

2. ಶ್ರೀ ಎ.ಆರ್‌. ಫಣೀ೦ದ್ರ ಕುಮಾರ್‌, ಸಹಾಯಕ ಇಂಜಿನಿಯರ್‌ ರವರ ವಿರುದ್ದ ದಾಖಲಾದ ಪ್ರಕರಣವು ಭ್ರಷ್ಟಾಚಾರ 
ನಿರ್ಮೂಲನ ಕಾಯಿದೆ, 1988ರ ಕಲಂ 7, 13(1)(ಡಿ) ಜೊತೆಯಲ್ಲಿ ಓದಲಾದ 13(2)ರ ಅಡಿಯಲ್ಲಿ ಆಪಾದನೆ ಮೇಲ್ನೋಟಕ್ಕೆ 
ಸಾಬೀತಾಗಿರುವುದರಿಂದ ಸದರಿ ಆಪಾದಿತ ಸರ್ಕಾರಿ ನೌಕರರು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು 
ಅರ್ಹರಾಗಿರುತ್ತಾರೆಂದು ಸದರಿ ಅಧಿಕಾರಿಯನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು 
ಮಂಜೂರಾತಿಯನ್ನು ಮೇಲೆ ಓದಲಾದ (4)ರ ಆದೇಶದಲ್ಲಿ ನೀಡಲಾಗಿದೆ. ಮೇಲೆ ಓದಲಾದ (5)ರ ಆದೇಶದಲ್ಲಿ ಸದರಿ 
ಅಧಿಕಾರಿಯನ್ನು ಅಮಾನತ್ತಿನಿಂದ ಬಿಡುಗಡೆ ಮಾಡಿ ನಂ: ಉಪ ವಿಭಾಗ, ಸಹಾಯಕ ಕಾರ್ಯಪಾಲಕ ಅಭಿಯಂತರರ 
ಕಛೇರಿ, ರೇಷ್ಮೆ ಇಲಾಖೆ, ಬೆಂಗಳೂರು, ಇಲ್ಲಿಗೆ ನೇಮಕ ಮಾಡಲಾಗಿದೆ. 

3. ಸದರಿ ಅಧಿಕಾರಿಯ ವಿರುದ್ದ ದಾಖಲಾದ ಪ್ರಕರಣ ಸಂಖ್ಯೆಸಿಆರ್‌ 7/2001 ರಲ್ಲಿ ದೋಷಾರೋಪಣ ಪಟ್ಟಯನ್ನು 
ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದು, ಈ ಪ್ರಕರಣವು ದಿನಾಂಕ:27-6-2002 ರಿಂದ ಸಿ.ಸಿ.ಸಂಖ್ಯೆ;193/2002 ವಿಚಾರಣೆಯಲ್ಲಿದ್ದು ಈ 
ಬಗ್ಗೆ ಬೆಂಗಳೂರು ವಿಶೇಷ ವ್ಯವಹಾರ ಮತ್ತು ಸತ್ರ ನ್ಯಾಯಾಧೀಶರು ದಿನಾಂಕ:26-02-2005ರ ಆದೇಶದಲ್ಲಿ ಸದರಿ 
ಆರೋಪಿಯನ್ನು ತಪ್ಪಿತಸ್ಥರೆಂದು ಪರಿಗಣಿಸಿ ಲಂಚನಿರೋಧಕ ಕಾಯಿದೆ, 1988ರ ಕಲ೦ 7ರ ಅಡಿಯಲ್ಲಿ ಅಪರಾಧ 
ಎಸಗಿರುವುದಕ್ಕೆ ಎರಡು ವರ್ಷ ಕಠಿಣ ಸಜೆ ಮತ್ತು 20,000-00 ರೂಗಳ ದಂಡವನ್ನು ವಿದಿಸಿರುತ್ತಾರೆಂದು ದಂಡ ಕಟ್ಟಲು 
ತಪ್ಪಿದಲ್ಲಿ ಆರು ತಿಂಗಳ ಕಠಿಣ ಸಜೆ ವಿದಿಸಿರುತ್ತಾರೆಂದು ಈ ಕಾರಣದಿಂದ ಆರೋಪಿಯು ಶಿಕ್ಷೆಗೆ ಒಳಗಾಗಿರುವುದರಿಂದ 
ಕ.ನಾ.ಸೇ (ಸಿ.ಸಿ.ಎ) ನಿಯಮಾವಳಿಗಳು, 1957ರ ನಿಯಮ 14 ಮತ್ತು 10(2)ರ ಪ್ರಕಾರ ಶ್ರೀ ಎ.ಆರ್‌. ಫಣೀ೦ದ್ರ ಕುಮಾರ್‌ 
ರವರನ್ನು ಸೇವೆಯಿಂದ 

ಕೂಡಲೇ ವಜಾ ಮಾಡುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಲೋಕಾಯುಕ್ತರವರು ಮೇಲೆ ಓದಲಾದ (5)ರ 
ಪತ್ರದಲ್ಲಿ ಕೋರಿದ್ದಾರೆ. 

4) ಬೆಂಗಳೂರು ವಿಶೇಷ ವ್ಯವಹಾರ ಮತ್ತು ಸತ್ರ ನ್ಯಾಯಾಧೀಶರು ನೀಡಿರುವ ದಿನಾ೦ಕ:26-2-2005ರ ಆದೇಶದ 
ಮೇಲೆ ಆರೋಪಿತ ಅಧಿಕಾರಿಯು ಕರ್ನಾಟಕ ಉಚ್ಛ ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಅಪೀಲು ಸಂಖ್ಯೆ:460/2005 ಸಲ್ಲಿಸಿದ್ದು 
ದಿನಾಂಕ: 21-3-2005ರ ಆದೇಶದಲ್ಲಿ ಕೆಳಕಂಡಂತೆ ತಿಳಿಸಿದೆ. 

“Considering the sentence passed by the learned Special Judge and also the facts, | feel that it is 
a fit case to suspend the sentence until further orders subject to the appellant depositing the fine 


(೬ 


amount within four weeks, if not already deposited. The trial Court is directed to enlarge the 


೨೦೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೬, ೨೦೦೭ ಭಾಗ - ೧ 





appellant on bail on execution of self bond for Rs.10, 000/- with one surety to the likesum to the 

satisfaction of the trial Court.” 

5) ಕರ್ನಾಟಕ ಉಚ್ಛ ನ್ಯಾಯಾಲಯದ ಮೇಲ್ಕಂಡ ಆದೇಶದ ಹಿನ್ನೆಲೆಯಲ್ಲಿ ಶ್ರೀ ಎ.ಆರ್‌.ಫಣೀಂದಕುಮಾರ್‌, 
ಸಹಾಯಕ ಅಭಿಯಂತರರು, ಇವರು ಶಿಕ್ಷೆಗೆ ಒಳಗಾಗಿರುವುದರಿಂದ ಕ.ನಾ.ಸೇ (ಸಿ.ಸಿ.ಎ) ನಿಯಮಾವಳಿಗಳು, 1957ರ 
ನಿಯಮ, 14 ಮತ್ತು 10(2)ರ ಅನ್ವಯ ಸದರಿ ಅಧಿಕಾರಿಯನ್ನು ಸೇವೆಯಿಂದ ವಜಾ ಮಾಡುವ ಬಗ್ಗೆ ಕಾನೂನು ಇಲಾಖೆಯ 
ಅಭಿಪ್ರಾಯ ಕೋರಲಾಗಿದ್ದು, ಸದರಿ ಅಭಿಪ್ರಾಯವು ಕೆಳಕಂಡಂತಿದೆ: 

(8) ಆಪಾದಿತ ಸರ್ಕಾರಿ ನೌಕರನು ಕ್ರಿಮಿನಲ್‌ ನ್ಯಾಯಾಲಯದ ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಿ 
ದಂಡನೆಯ ಆದೇಶದ ನಿಲಂಬನೆ ಬಗ್ಗೆ ಮಧ್ಯಂತರ ಆದೇಶವನ್ನು ಪಡೆದುಕೊಂಡಿದ್ದರೂ ಸಹ, ಸದರಿ 
ನೌಕರನ ವಿರುದ್ದ ನಿಯಮಾನುಸಾರ ಕ್ರಮ ಜರುಗಿಸುವುದನ್ನು ತಡೆ ಹಿಡಿಯಬೇಕಾದ ಅಗತ್ಯವಿಲ್ಲವೆಂದು ಘನ 
ಸರ್ವೋಚ್ಛ ನ್ಯಾಯಾಲಯವು (SUPREME COURT IN 2001 airscw 3339 K.C ASAREEB v/s CBI 
CHANDIGARH) ರಲ್ಲಿ ಹೇಳಿದ ಅಂಶಗಳಿಂದ ಸ್ಪಷ್ಟವಾಗುತ್ತದೆ. 

(b) ಒಬ್ಬ ಸರ್ಕಾರಿ ನೌಕರನು ಕ್ರಿಮಿನಲ್‌ ನ್ಯಾಯಾಲಯದ ದಂಡನೆಗೆ ಗುರಿಯಾದರೆ, ಆತನು ಸಲ್ಲಿಸಿರಬಹುದಾದ 
ಮೇಲ್ಮನವಿ ಇತ್ಯರ್ಥವಾಗುವವರೆಗೂ ಕಾಯಿದೆ ಸಂವಿಧಾನದ ಅನುಚ್ಛೇದ 311(2) ರಡಿಯಲ್ಲಿರುವ ಎರಡನೇ 
ಪರಂತುಕದ ಸಮರ್ಥನೆ ಪಡೆದಿರುವ ಕರ್ನಾಟಕ ನಾಗರೀಕ ಸೇವಾ (ವ.ನಿ ಮತ್ತು ಮೇಲ್ಮನವಿ) ನಿಯಮ 1957ರ 
ನಿಯಮ 14(1) ರನುಸಾರ ಶಿಸ್ತಿನ ಕ್ರಮ ಕೈಗೊಳ್ಳತಕ್ಕದ್ದು. ಇಲ್ಲವಾದಲ್ಲಿ ಕ್ರಿಮಿನಲ್‌ ನ್ಯಾಯಾಲಯದಲ್ಲಿ ತೀವ್ರ 
ಆರೋಪಕ್ಕಾಗಿ ದೋಷಸಿದ್ದಿಯಾಗಿ ದಂಡನೆಗೆ ಗುರಿಯಾದಂತಹ ವ್ಯಕ್ತಿಯು ಸೇವೆಯಲ್ಲಿ ಮುಂದುವರೆಯಲು 
ಅವಕಾಶ ಕಲ್ಪಿಸಿದಂತಾಗುತ್ತದೆ. ಆದ್ದರಿ೦ದ, ಮೇಲ್ಮನವಿ ಆದೇಶವು ಇತ್ಯರ್ಥವಾಗುವುದನ್ನು ಕಾಯಬೇಕಾದ ಅವಶ್ಯಕತೆ 
ಇರುವುದಿಲ್ಲ. ಆದರೆ ಒಂದು ವೇಳೆ ಆಪಾದಿತ ಸರ್ಕಾರಿ ನೌಕರನು ಮೇಲಿನ ನ್ಯಾಯಾಲಯದಲ್ಲಿ ಖುಲಾಸೆಯಾದರೆ 
ಶಿಸ್ತು ಪ್ರಾಧಿಕಾರಿಯ ಆದೇಶವನ್ನು ಪರಿಷ್ಕರಿಸಬಹುದು. 

(0) ಕಾರಣ ಮೇಲೆ ಉಲ್ಲೇಖಿಸಿದ ಘನ ಸರ್ವೋಚ್ಛ ನ್ಯಾಯಾಲಯದ ತೀರ್ಪಿನನ್ವಯ ಹಾಗೂ ಸರ್ಕಾರದ 

ಸುತ್ತೋಲೆ ಸಂ: ಸಿಆಸುಇ 9 ಸೇಇವಿ 95, ದಿನಾಂಕ: 26-6-1996 ರಂತೆ ಓರ್ವ ಸರ್ಕಾರಿ ನೌಕರನು ಕ್ರಿಮಿನಲ್‌ 

ನ್ಯಾಯಾಲಯದ ದಂಡನೆಗೆ ಗುರಿಯಾದರೆ, ಆತನು ಸಲ್ಲಿಸಿದ ಮೇಲ್ಮನವಿಯು ಇತ್ಯರ್ಥವಾಗುವವರೆಗೂ ಕಾಯದೆ, 

ಸಂವಿಧಾನದ ಅನುಚ್ಛೇದ 311(2) ರಡಿಯಲ್ಲಿರುವ ಎರಡನೇ ಪರಂತುಕದ ಸಮರ್ಥನೆ ಪಡೆದಿರುವ ಕರ್ನಾಟಕ 

ನಾಗರೀಕ ಸೇವಾ (ವ.ನಿ ಮತ್ತು ಮೇಲ್ಮನವಿ) ನಿಯಮ 1957ರ ನಿಯಮ 14(1)ರ ಅನುಸಾರ ಆತನ ವಿರುದ್ಧ ಶಿಸ್ತಿನ 

ಕ್ರಮ ಕೈಗೊಳ್ಳಬಹುದಾಗಿದೆ. 
6) ಕರ್ನಾಟಕ ಲೋಕಸೇವಾ ಆಯೋಗ (ಕನ್ನಲ್ಪೇಶನ್‌) ರೆಗ್ಯುಲೇಸನ್‌ 2000ದ ನಿಯಮ, 5(1) ರಲ್ಲಿನ ಪ್ರಾವಿಷನ್‌ ಅನ್ವಯ 
ಲೋಕಾಯುಕ್ತರವರಿಂದ ವಿಚಾರಣೆ ಕೈಗೊಂಡ ಶಿಸ್ತಿನ ಪ್ರಕರಣಗಳಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಿ.ಸಿ.ಎ) ನಿಯಮಾವಳಿ 
1957ರ ನಿಯಮ 8(1) ರಿಂದ (11) ವರೆಗಿನ ದಂಡನೆಗಳನ್ನು ವಿದಿಸಬೇಕಾದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ 
ಸಹಮತಿ ಪಡೆಯುವ ಅವಶ್ಯಕತೆಯಿರುವುದಿಲ್ಲ. 
7) ಹಿಂದಿನ ಕಂಡಿಕೆಗಳಲ್ಲಿ ವಿವರಿಸಿರುವನ್ವಯ, ಕರ್ನಾಟಕ ಲೋಕಾಯುಕ್ತರವರ ಶಿಫಾರಸ್ಸಿನಂತೆ ಹಾಗೂ ಕಾನೂನು 
ಇಲಾಖೆಯ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಆರೋಪಿತ ಅಧಿಕಾರಿಯಾದ ಶ್ರೀ ಎ.ಆರ್‌. ಫಣೀಂದ್ರ ಕುಮಾರ್‌, ಸಹಾಯಕ 
ಅಭಿಯಂತರರು, ನಿರ್ದೇಶಕರ ಕಛೇರಿ, ರೇಷ್ಮೆ ಇಲಾಖೆ, ಬೆ೦ಗಳೂರು, ಇವರನ್ನು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಹಾಗೂ ಮೇಲ್ಮನವಿ) ನಿಯಮಗಳು, 1957ರ ನಿಯಮ, 8ರ ಉಪ ನಿಯಮ (11111) ಅನ್ವಯ ಸೇವೆಯಿಂದ 
ಕೂಡಲೇ ವಜಾಗೊಳಿಸುವ ದಂಡನೆಯನ್ನು ವಿದಿಸಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಕೆ 112 ರೇಕೃವಿ 2005, ಬೆಂಗಳೂರು ದಿನಾಂಕ: 03ನೇ ಆಗಸ್ಟ್‌ 2007 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ಎ.ಆರ್‌. ಫಣೀಂದ್ರಕುಮಾರ್‌, ಸಹಾಯಕ 
ಅಭಿಯಂತರರು, ನಿರ್ದೇಶಕರ ಕಛೇರಿ, ರೇಷ್ಮೆ ಇಲಾಖೆ, ಬೆಂಗಳೂರು, ಇವರನ್ನು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಹಾಗೂ ಮೇಲ್ಮನವಿ) ನಿಯಮಗಳು, 1957ರ ನಿಯಮ 8ರ ಉಪ ನಿಯಮ (/॥) ಅನ್ವಯ ಸೇವೆಯಿಂದ 
ಕೂಡಲೇ ವಜಾಗೊಳಿಸುವ ದಂಡನೆಯನ್ನು ಸರ್ಕಾರವು ವಿಧಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ದೇವಿಕ 
ಪಿ.ಆರ್‌. 1463 ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ೨೦೫೭ 





ಉನ್ನತ ಶಿಕ್ಷಣ ಸಚಿವಾಲಯ 
ವಿಷಯ : 2007-08ನೇ ಶೈಕ್ಷಣಿಕ ಸಾಲಿಗೆ ಚಿತ್ರದುರ್ಗದ ಸೊಸೈಟಿ ಫಾರ್‌ ಎಜುಕೇಷನ್‌ ಫಾರ್‌ 
ಎನ್ನಿರಾನ್‌ಮೆಂಟ್‌ ಡೆವಲಪ್‌ಮೆ೦ಟ್‌ನ ಶ್ರೀ ರಾಘವೇಂದ್ರ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ವಿದ್ಯಾರ್ಥಿ 
ಪ್ರಮಾಣ ನಿರ್ಧರಣೆ ಬಗ್ಗೆ. 

ಉಲ್ಲೇಖ : 1 ಕರ್ನಾಟಕ ಸರ್ಕಾರದ ನಡವಳಿ ಸಂಖ್ಯೆ: ಇಡಿ 63 ಯುಎಸ್‌ವಿ 2006, ದಿ: 30-12-2006. 

2) ಎನ್‌.ಸಿ.ಟಿ.ಇ. ಪತ್ರ ಸಂಖ್ಯೆ: S.SRO/NCTE/2006-07/6947, ದಿನಾಂಕ: 19-7-2007. 
3) ಸಂಸ್ಥೆಯ ಕಾರ್ಯದರ್ಶಿಗಳ ಪತ್ರ ದಿನಾಂಕ: 30-10-2007. 
ಪೀಠಿಕೆ : 

ಸರ್ಕಾರಿ/ವಿಶ್ವವಿದ್ಯಾಲಯ/ಅನುದಾನಿತ/ಖಾಸಗಿ ಶಿಕ್ಷಣ ಕಾಲೇಜುಗಳಲ್ಲಿ ನಡೆಸಲಾಗುತ್ತಿರುವ ಬಿ.ಇಡಿ/ಬಿ.ಇಪಿ.ಇಡಿ. 
ಕೋರ್ಸಿನ ವಿದ್ಯಾರ್ಥಿ ಪ್ರಮಾಣವನ್ನು ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಎನ್‌.ಸಿ.ಟಿ.ಇ. ಅಧಿನಿಯಮ 1993ರ 
14ನೇ ಪ್ರಕರಣದಡಿ ಎನ್‌.ಸಿ.ಟಿ.ಇ. ಮಂಜೂರು ಮಾಡುವ ವಿದ್ಯಾರ್ಥಿ ಪ್ರಮಾಣವನ್ನು ಕೆ.ಎಸ್‌.ಯು. ಅಧಿನಿಯಮ 59(18)ನೇ 
ಪ್ರಕರಣದಡಿ ಓದಲಾದ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ಬಿ.ಇಡಿ. ಕೋರ್ಸುಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ 
ಅಭ್ಯರ್ಥಿಗಳ ಆಯ್ಕೆ ನಿಯಮಾವಳಿಗಳು, 1999ರ 2(1)ನೇ ನಿಯಮದಡಿ ಸರ್ಕಾರವು ನಿಗದಿಪಡಿಸುತ್ತಿದೆ. 

2) ಉಲ್ಲೇಖ (॥ರಲ್ಲಿರುವ ಸರ್ಕಾರಿ ಆದೇಶದಲ್ಲಿ ಚಿತ್ರದುರ್ಗದ ಸೊಸೈಟಿ ಫಾರ್‌ ಎಜುಕೇಷನ್‌ ಫಾರ್‌ 
ಎನ್ನಿರಾನ್‌ಮೆಂಟ್‌ ಡೆವಲಪ್‌ಮೆಂಟ್‌, ಕೆ.ಬಿ. ಎಕ್ಸ್‌ಟೆನ್ನನ್‌, ಕೋಟೆ ರಸ್ತೆ, ಇವರು ಶ್ರೀ ರಾಘವೇಂದ್ರ ಶಿಕ್ಷಣ ಮಹಾವಿದ್ಯಾಲಯದ 
ಬಿ.ಇಡಿ. ಕೋರ್ಸನ್ನು 100 (ಒಂದು ನೂರು) ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಪ್ರಾರಂಭಿಸಲು ನಿರಾಕ್ಷೇಪಣಾ ಪತ್ರವನ್ನು 
ನೀಡಲಾಗಿತ್ತು. ಉಲ್ಲೇಖ (2) ರಲ್ಲಿರುವ ದಿನಾಂಕ: 19-7-2007ರ ಆದೇಶದಲ್ಲಿ ಎನ್‌.ಸಿ.ಟಿ.ಇ. ಸದರಿ ಕಾಲೇಜಿನ ಬಿ.ಇಡಿ. 
ಕೋರ್ಸಿಗೆ 2007-08ನೇ ಸಾಲಿನಿಂದ ಅನ್ವಯವಾಗುವಂತೆ 100 (ಒಂದು ನೂರು) ವಿದ್ಯಾರ್ಥಿ ಪ್ರಮಾಣದೊಂದಿಗೆ 
ಅನುಮೋದನೆ ನೀಡಿದ್ದು, ಉಲ್ಲೇಖ (3) ರಲ್ಲಿರುವ ದಿನಾಂಕ: 30-10-2007ರ ಪತ್ರದಲ್ಲಿ ಸದರಿ ಸಂಸ್ಥೆಯ ಅಧ್ಯಕ್ಷರು/ 
ಕಾರ್ಯದರ್ಶಿಗಳು ತಮ್ಮ ಕಾಲೇಜಿನಲ್ಲಿ ಬಿ.ಇಡಿ. ಕೋರ್ಸನ್ನು ಪ್ರಾರಂಭಿಸಲು ಮಂಜೂರಾತಿಯನ್ನು ನೀಡುವಂತೆ 
ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 118 ಯುಎಸ್‌ವಿ 2007, ಬೆ೦ಗಳೂರು, ದಿನಾಂಕ: 30ನೇ ಅಕ್ಟೋಬರ್‌ 2007 
ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ದ 59ನೇ ಪ್ರಕರಣದ (18)ನೇ ಉಪಪ್ರಕರಣದಡಿ 
ಓದಲಾದ ಕರ್ನಾಟಕ ಬಿ.ಇಡಿ./ ಬಿ.ಪಿ.ಇಡಿ. ಕೋರ್ಸಿಗೆ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 1999ರ 2(1)ನೇ ನಿಯಮದಡಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಚಿತ್ರದುರ್ಗದ ಸೊಸೈಟಿ ಫಾರ್‌ ಎಜುಕೇಷನ್‌ ಫಾರ್‌ ಎನ್ನಿರಾನ್‌ಮೆಂಟ್‌ 
ಡೆವಲಪ್‌ಮೆಂಟ್‌, ಕೆ.ಬಿ. ಎಕ್ಸ್‌ಟೆನ್ನನ್‌, ಕೋಟೆ ರಸ್ತೆ, ಇವರು ಶ್ರೀ ರಾಘವೇಂದ್ರ ಶಿಕ್ಷಣ ಮಹಾವಿದ್ಯಾಲಯದ ಇ.ಇಡಿ. 
ಕೋರ್ಸಿಗೆ 2007-08ನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ 100 (ಒಂದು ನೂರು) ವಿದ್ಯಾರ್ಥಿ ಪ್ರಮಾಣವನ್ನು 
ನಿಗದಿಪಡಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1987 ಯು.ಬಿ. ಉಳವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಉನ್ನತ ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯ) 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ವಿಷಯ : ದಿನಾಂಕ 21-7-2005ರ ಆದೇಶ ಸಂಖ್ಯೆ ಸಂವ್ಯಶಾಇ 38 ಆಡಳಿತ 2004ರಲ್ಲಿ ಪ್ರಾಂತೀಯ 
ಅಧಿನಿಯಮಗಳ ಕ್ರೋಢೀಕರಣ, ನಿರಸನ, ತಿದ್ದುಪಡಿಗಾಗಿ ಸೃಜಿಸಲಾದ ಶ್ರೀ ಕೆ.ಆರ್‌. ಚಾಮಯ್ಯ, ಏಕ 
ಸದಸ್ಯ ಸಮಿತಿಯನ್ನು ದಿನಾಂಕ 7-12-2007ರಿಂದ ಮತ್ತೊಂದು ವರ್ಷಕ್ಕೆ ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : 1) ಕರ್ನಾಟಕ ವಿಧಾನ ಪರಿಷತ್ತಿನ ದಿನಾಂಕ: 28-3-2006ರ ನಡವಳಿ. 
2) ಸರ್ಕಾರಿ ಆದೇಶ ಸಂಖ್ಯೆ ಸಂವ್ಯಶಾಇ 38 ಆಡಳಿತ 2004, ದಿನಾಂಕ 21-7-2005. 
3) ಸರ್ಕಾರಿ ಆದೇಶ ಸಂಖ್ಯೆ ಸಂವ್ಯಶಾಇ 121 ಆಡಳಿತ 2006, ದಿನಾಂಕ 28-10-2006. 
4) ಏಕ ಸದಸ್ಯ ಸಮಿತಿಯ ಕಡತ ಸಂಖ್ಯೆ: ೦1/೦/194/ಮಧ್ಯಕಾಲೀನ ವರದಿ-4/2007 
5) ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 1115 ವೆಚ್ಚ 7/2007, ದಿನಾಂಕ: 16-10-2007. 
ಸ್ತಾವನೆ : 
ಮೇಲೆ ಓದಲಾದ (ರಲ್ಲಿನ ದಿನಾಂಕ 28-3-2002ರ ಕರ್ನಾಟಕ ವಿಧಾನ ಪರಿಷತ್ತಿನ ನಡವಳಿಯ ರೀತ್ಯ ದಿನಾಂಕ: 
1-11-1956ರಲ್ಲಿ ಹಿಂದಿನ ಅವಧಿಯಲ್ಲಿ ಹಾಗೂ ಈಗಲೂ ಚಾಲ್ತಿಯಲ್ಲಿರುವ ಪ್ರಾಂತೀಯ ಅಧಿನಿಯಮಗಳು ಅಂದರೆ 


(೬ 


೨೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ಭಾಗ-೧ 





ಬೊಂಬಾಯಿ, ಹೈದರಾಬಾದ್‌, ಮದ್ರಾಸ್‌, ಕೊಡಗು, ಹಳೇ ಮೈಸೂರು, ಪ್ರದೇಶಗಳಲ್ಲಿನ ಅಧಿನಿಯಮಗಳ ಬಗ್ಗೆ ಅಧ್ಯಯನ 
ನಡೆಸಿ ಕ್ರೋಢೀಕರಣ, ನಿರಸನ, ತಿದ್ದುಪಡಿಗಾಗಿ ಏಕ ಸದಸ್ಯ ಸಮಿತಿಯನ್ನು ರಚಿಸಲು ತೀರ್ಮಾನಿಸಲಾಯಿತು. 
ಮೇಲೆ ಓದಲಾದ (2)ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಸರ್ಕಾರದ ನಿವೃತ್ತ ಕಾನೂನು ಕಾರ್ಯದರ್ಶಿಗಳು 
ಹಾಗೂ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ನಿವೃತ್ತ ಉಪಾಧ್ಯಕ್ಷರು ಆದ ಶ್ರೀ ಕೆ.ಆರ್‌. ಚಾಮಯ್ಯರವರ ನೇತೃತ್ವದಲ್ಲಿ 
ಸಿಬ್ಬಂದಿ ಸಮೇತ ಏಕ ಸದಸ್ಯ ಸಮಿತಿಯನ್ನು ರಚಿಸಲಾಯಿತು. ಏಕ ಸದಸ್ಯ ಸಮಿತಿಯ ಅಧ್ಯಕ್ಷರು ಕಾರ್ಯವರದಿ 
ಮಾಡಿಕೊಂಡ ನಂತರದಿಂದ ಒಂದು ವರ್ಷದ ಮಟ್ಟಿಗೆ ಕಾಲಾವಧಿಯನ್ನು ನಿಗದಿಪಡಿಸಲಾಗಿತ್ತು. ಬೆಂಗಳೂರಿನ ವಿಶ್ವೇಶ್ವರಯ್ಯ 
ಮುಖ್ಯಗೋಪುರದ 11ನೇ ಮಹಡಿಯಲ್ಲಿ ಸದರಿ ಏಕ ಸದಸ್ಯ ಸಮಿತಿಗೆ ಸ್ಥಳಾವಕಾಶ ಕಲ್ಪಿಸಿದ ನಂತರ 
ಶ್ರೀ ಕೆ.ಆರ್‌. ಚಾಮಯ್ಯರವರು ದಿನಾಂಕ: 7-12-2005ರಂದು ಈ ಸಮಿತಿಯ ಕೆಲಸ ಕಾರ್ಯಗಳ ನಿರ್ವಹಣೆಗೆ ವರದಿ 
ಮಾಡಿಕೊಂಡಿರುತ್ತಾರೆ. 
ಮೇಲೆ ಓದಲಾದ (3)ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಏಕಸದಸ್ಯ ಸಮಿತಿಯ ಅವಧಿಯನ್ನು ದಿನಾಂಕ: 7-12-2006 
ರಿಂದ ದಿನಾಂಕ 6-12-2007ರವರೆಗೆ ಒಂದು ವರ್ಷದವರೆಗೆ ವಿಸ್ತರಿಸಲಾಗಿದೆ. 
ಮೇಲೆ ಓದಲಾದ (4)ರಲ್ಲಿನ ಏಕಸದಸ್ಯ ಸಮಿತಿಯ ಕಡತದಲ್ಲಿ, ದಿನಾಂಕ 7-12-2007ರಿಂದ 31-3-2009ರ ವರೆಗೆ 
ಏಕ ಸದಸ್ಯ ಸಮಿತಿಯ ಕಾರ್ಯಾವಧಿಯನ್ನು ವಿಸ್ತರಿಸುವಂತೆ ಕೋರಲಾಗಿದೆ. 
ಮೇಲೆ ಓದಲಾದ (5)ರಲ್ಲಿನ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯು ಶ್ರೀ ಕೆ.ಆರ್‌. ಚಾಮಯ್ಯರವರ ಅಧ್ಯಕ್ಷತೆಯ 
ಏಕಸದಸ್ಯ ಸಮಿತಿಯ ಅವಧಿಯನ್ನು ದಿನಾಂಕ: 6-12-2007 ರಿಂದ ದಿನಾಂಕ 31-3-2009ರವರೆಗೆ ವಿಸ್ತರಿಸಲು 
ಸಹಮತಿಸಿದೆ. 
ಆದುದರಿಂದ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಸಂವ್ಯಶಾಇ 118 ಆಡಳಿತ 2007, ಬೆಂಗಳೂರು, ದಿನಾಂಕ: 6ನೇ ನವೆಂಬರ್‌ 2007 
ದಿನಾಂಕ 21-7-2005ರ ಸರ್ಕಾರಿ ಆದೇಶ ಸಂಖ್ಯೆ ಸಂವ್ಯಶಾಇ 38 ಆಡಳಿತ 2004ರಲ್ಲಿ ರಚಿತವಾಗಿರುವ 
ಶ್ರೀ ಕೆ.ಆರ್‌. ಚಾಮಯ್ಯ, ಏಕ ಸದಸ್ಯ ಸಮಿತಿಯನ್ನು ದಿನಾಂಕ 7-12-2007ರಿಂದ ದಿನಾಂಕ: 31-3-2009ರವರೆಗೆ ವಿಸ್ತರಿಸಿ 
ಆದೇಶಿಸಲಾಗಿದೆ. 
ಸದರಿ ಸಮಿತಿಗೆ ಮ೦ಜೂರು ಮಾಡಿರುವ ಪೂರಕ ಸಿಬ್ಬಂದಿಯನ್ನು, ವಾಹನ ಮತ್ತು ದೂರವಾಣಿ ಸೌಲಭ್ಯಗಳು 
ಹಾಗೂ ಏಕ ಸದಸ್ಯ ಸಮಿತಿಯ ಸದಸ್ಯರಾದ ಶ್ರೀ ಕೆ.ಆರ್‌. ಚಾಮಯ್ಯರವರ ಸೇವಾ ಷರತ್ತುಗಳು ಹಾಗೂ ಇತರೆ 
ಸೌಲಭ್ಯಗಳೊಂದಿಗೆ ಮೇಲೆ ಹೇಳಲಾದ ಅವಧಿಗೆ ಏಕ ಸದಸ್ಯ ಸಮಿತಿಯು ಮುಂದುವರಿಯುವಂತೆ ಆದೇಶಿಸಲಾಗಿದೆ. 
ಈ ಸಮಿತಿಯ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2052-00-090-0-20- ಶ್ರೀ ಕೆ.ಆರ್‌. ಚಾಮಯ್ಯ, ಏಕಸದಸ್ಯ ಸಮಿತಿ 
ಅಡಿಯಲ್ಲಿ ಭರಿಸಬಹುದಾಗಿದೆ. 
ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 1115 ವೆಚ್ಚ 7/2007, ದಿನಾ೦ಕ 16-10-2007ರಲ್ಲಿನ ಆರ್ಥಿಕ ಇಲಾಖೆಯ 
ಸಹಮತಿಯೊಂದಿಗೆ ಈ ಆದೇಶವನ್ನು ಹೊರಡಿಸಲಾಗಿದೆ. 
ಭಾರತದ ರಾಷ್ಟ್ರಾಧ್ಯಕ್ಷರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1988 ಕೆ. ದ್ವಾರಕನಾಥ್‌ ಬಾಬು 
ಜಂಟಿ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ರೇಷ್ಮೆ ಇಲಾಖೆಯ ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರ, ಕರೇಕಲ್ಲಹಳ್ಳಿಯ 10 ಎಕರೆ ಜಮೀನನ್ನು ಮೊರಾರ್ಜಿ 
ದೇಸಾಯಿ ಮಾದರಿ ವಸತಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಬಿಟ್ಟುಕೊಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಪತ್ರ ಸಂಖ್ಯೆ ವಾಕೈೆ 26 ರೇಉನಿ 2006, ದಿ: 19-5-2006. 
2) ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಇವರ ಪತ್ರ ಸಂಖ್ಯೆ ಸರೇಕೃಕ್ಷೇ/ 
ಕರೇಕಲ್ಲಹಳ್ಳಿ/ಜಮೀನು/3/06-07, ದಿನಾಂಕ: 29-1-2007. 
- ಗೌರಿಬಿದನೂರು ಟೌನ್‌ ಹತ್ತಿರವಿರುವ ಕರೇಕಲ್ಲಹಳ್ಳಿ ಗ್ರಾಮದಲ್ಲಿರುವ ರೇಷ್ಮೆ ಫಾರಂ ಜಮೀನನ್ನು ಬೇರೆ ಇಲಾಖೆಗೆ 
ನೀಡುವ ಕುರಿತಂತೆ ಅಭಿಪ್ರಾಯ ನೀಡಬೇಕಾಗಿ ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿ 
ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರನ್ನು ಕೋರಲಾಗಿತ್ತು. ಸದರಿ ಪತ್ರದ ಹಿನ್ನೆಲೆಯಲ್ಲಿ ಕರೇಕಲ್ಲಹಳ್ಳಿ ಕೃಷಿ ಕ್ಷೇತ್ರದ ಒಟ್ಟು 
30 ಎಕರೆ ಜಮೀನಿನಲ್ಲಿ ಸಾಮಾಜಿಕ ಅರಣ್ಯ 20 ಎಕರೆ ಪ್ರದೇಶವಿರುತ್ತದೆ. ಉಳಿದ 10 ಎಕರೆ ಪ್ರದೇಶದಲ್ಲಿ 0.24 ಎಕರೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ೨೦೫೯ 





ಜಮೀನಿನಲ್ಲಿ ಹಿಪ್ಪುನೇರಳೆ ತೋಟವಿರುವ ಬಗ್ಗೆ ಹಾಗೂ ಇಲಾಖಾ ಕಟ್ಟಡಗಳಿರುವ ಬಗ್ಗೆ ವಿವರಿಸಿ ಇಲಾಖೆಯಲ್ಲಿ 20 ಎಕರೆ 
ಪ್ರದೇಶವನ್ನು ಉಳಿಸಿಕೊಂಡು ಉಳಿದ 10 ಎಕರೆ ಜಮೀನಿನಲ್ಲಿ ಸರ್ವೆ ನಂ. 179 ರಲ್ಲಿ 3.20 ಎಕರೆ ಹಾಗೂ ಸರ್ವೆ ನಂ. 
180ರಲ್ಲಿ 6.20 ಎಕರೆ ಪ್ರದೇಶವನ್ನು ವಿದ್ಯಾ ಸಂಸ್ಥೆಗೆ ಹಸ್ತಾಂತರಿಸಬಹುದಾಗಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, 
ಕೋಲಾರ ಜಿಲ್ಲೆ, ಗೌರಿಬಿದನೂರು ತಾಲ್ಲೂಕು, ಕರೇಕಲ್ಪಹಳ್ಳಿ ರೇಷ್ಮೆ ಕೃಷಿ ಕ್ಷೇತ್ರದ ಒಟ್ಟು 30 ಎಕರೆ ಜಮೀನಿನಲ್ಲಿ 10 ಎಕರೆ 
ಜಮೀನನ್ನು ಕಸ್ತೂರಿಬಾ ಬಾಲಕಿಯರ ಮಾದರಿ ವಸತಿ ಶಾಲೆ ಮತ್ತು ಮೊರಾರ್ಜಿ ದೇಸಾಯಿ ಬಾಲಕರ ವಸತಿ ಶಾಲೆ 
ಪ್ರಾರಂಭಿಸಲು ಕಂದಾಯ ಇಲಾಖೆಗೆ ಹಿಂದಿರುಗಿಸಲು ಸರ್ಕಾರದ ಆದೇಶ ನೀಡುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ 
(2)ರ ಪತ್ರದಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಕೋರಿರುತ್ತಾರೆ. 
ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ವಿಷಯವನ್ನು ಸರ್ಕಾರದ ಮಟ್ಟದಲ್ಲಿ 
ಪರಿಶೀಲಿಸಲಾಗಿದ್ದು, ಅವರು ಶಿಫಾರಸ್ಸು ಮಾಡಿರುವಂತೆ ಕರೇಕಲ್ಲಹಳ್ಳಿಯ ರೇಷ್ಮೆ ಕೃಷಿ ಕ್ಷೇತ್ರದ ಜಮೀನನ್ನು ಮೊರಾರ್ಜಿ 
ದೇಸಾಯಿ ಮಾದರಿ ವಸತಿ ಶಾಲೆ ಕಟ್ಟಡ ನಿರ್ಮಾಣಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ನೀಡಲು ತೀರ್ಮಾನಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ವಾಕೈ 3 ರೇಯೋವಿ 2007, ಬೆಂಗಳೂರು, ದಿನಾಂಕ: 3ನೇ ಅಕ್ಟೋಬರ್‌ 2007 
ರೇಷ್ಮೆ ಇಲಾಖೆಯು ಕೋಲಾರ ಜಿಲ್ಲೆ, ಗೌರಿಬಿದನೂರು ತಾಲ್ಲೂಕು, ಕರೇಕಲ್ಲಹಳ್ಳಿ ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿ 
ಹೊಂದಿರುವ ಒಟ್ಟು 30 ಎಕರೆ ಜಮೀನಿನಲ್ಲಿ 10 ಎಕರೆ ಜಮೀನನ್ನು ಕಸ್ತೂರಿಬಾ ಬಾಲಕಿಯರ ಮಾದರಿ ವಸತಿ ಶಾಲೆ ಮತ್ತು 
ಮೊರಾರ್ಜಿ ದೇಸಾಯಿ ಬಾಲಕರ ವಸತಿ ಶಾಲೆ ಕಟ್ಟಡ ನಿರ್ಮಾಣಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ನೀಡುವುದಕ್ಕೆ 
ಮಂಜೂರಾತಿ ನೀಡಲಾಗಿದೆ. 
ಈ ಆದೇಶವನ್ನು ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆರ್‌ಡಿ 78 ಎಲ್‌ಜಿಹೆಚ್‌ 2007, ದಿನಾಂಕ: 21-8-2007ರಲ್ಲಿ 
ಕಂದಾಯ ಇಲಾಖೆಯು ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1796 ಭಾರತಿ ಆರ್‌. ನಾಯಕ್‌ 
ಪೀಠಾಧಿಕಾರಿ (ರೇಷ್ಟೆ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ವಿಷಯ : ಮೈಸೂರಿನ ಸಿ.ಟಿ.ಐ. ಕಟ್ಟಡದಲ್ಲಿ ಖಾಲಿಯಿರುವ ಕೊಠಡಿಗಳನ್ನು ಕಾವಾ ಸಂಸ್ಥೆಯ ಉಪಯೋಗಕ್ಕೆ 
ನೀಡುವ ಕುರಿತು. 
ಓದಲಾಗಿದೆ : 1) ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಟಿಪ್ಪಣಿ ಸಂಖ್ಯೆ: ಕಸಂಸ/1018/07, ದಿನಾಂಕ: 
16-8-2007, 
2) ಕೈಗಾರಿಕಾಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರ 
ಅ.ಸ.ಪ.ಸಂಖ್ಯೆ: ಜಿಕೈಕೇ/ಚಾತಸಂ/ಕಾವಾ/37/2005-06, ದಿನಾಂಕ: 1-9-2007. 
| ಮೇಲೆ ಓದಲಾದ (1)ರ ಟಿಪ್ಪಣಿಯಲ್ಲಿ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆಯ ಅಧೀನದಲ್ಲಿರುವ ಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿ (ಕಾವಾ) ಯು.ಜಿ.ಸಿ. ಪ್ರಾಯೋಜಿತ ನ್ಯಾಕ್‌ ಪೀರ್‌ 
ಸಮಿತಿಯಿಂದ “ಬಿ” ಮಾನ್ಯತೆ ಪಡೆದಿದ್ದು, ಕಾವಾ ಸಂಸ್ಥೆಯ ಕೋರ್ಸ್‌ಗಳಿಗೆ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆಯ ಮೈಸೂರಿನ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ (ಸಿ.ಟಿ.ಐ.)ಯಲ್ಲಿ ಖಾಲಿಯಿರುವ ಕೆಲವು ಕೊಠಡಿಗಳನ್ನು 
ಕಾವಾ ಸಂಸ್ಥೆಯ ಉಪಯೋಗಕ್ಕೆ ನೀಡಲು ಕೋರಿರುತ್ತಾರೆ. 
ಮೇಲೆ ಓದಲಾದ (2)ರ ಪತ್ರದಲ್ಲಿ ಕೈಗಾರಿಕಾಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆರವರು ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಯನ್ನು ಸ್ವಾಯತ್ತ ಸಂಸ್ಥೆಯನ್ನಾಗಿ ಪರಿವರ್ತಿಸುವ ಪ್ರಸ್ಥಾವನೆಯು ಅಂತಿಮ 
ಹಂತದಲ್ಲಿರುವುದರಿಂದ ಸಿ.ಟಿ.ಐ. ಕಟ್ಟಡದಲ್ಲಿನ ಮೂರು ಕೊಠಡಿಗಳಲ್ಲಿ ತರಬೇತಿಗೆ ಅವಶ್ಯಕವಾದ ಯಂತ್ರೋಪಕರಣಗಳು 
ಹಾಗೂ ಉಪಕರಣಗಳು ಇರುವುದರಿಂದ ಈ ಹಿನ್ನೆಲೆಯಲ್ಲಿ ಕೊಠಡಿಗಳನ್ನು ಬಿಟ್ಟುಕೊಡುವಲ್ಲಿ ಕಷ್ಟ ಸಾಧ್ಯವಾಗುವುದಾಗಿ 
ತಿಳಿಸಿರುತ್ತಾರೆ. ಆದಾಗ್ಯೂ, ಸರ್ಕಾರ ಬಯಸಿದ್ದಲ್ಲಿ, ಮೂರು ಕೊಠಡಿಗಳಲ್ಲಿನ ಯಂತ್ರೋಪಕರಣಗಳನ್ನು ಎರಡು ಕೊಡಡಿಗಳಿಗೆ 
ಸ್ಥಳಾ೦ತರಿಸಿ, ಕಾವಾದವರಿಗೆ ಈಗಾಗಲೇ ಮೈಸೂರಿನಲ್ಲಿ ಭೂಮಿಯನ್ನು ಮಂಜೂರು ಮಾಡಿರುವುದರಿಂದ ಹಾಗೂ ಮುಂದಿನ 
ಎರಡು ವರ್ಷಗಳಲ್ಲಿ ಅಲ್ಲಿಗೆ ಸ್ಥಳಾ೦ತರಿಸಲು ಸಾಧ್ಯತೆ ಇರುವುದರಿಂದ ಕಾವಾ ಸಂಸ್ಥೆಯವರು ಸಿ.ಟಿ.ಐ. ಕಟ್ಟಡವನ್ನು ಎರಡು 
ವರ್ಷಗಳಲ್ಲಿ ತೆರವುಗೊಳಿಸಿ ಹೊಸ ಜಾಗಕ್ಕೆ ಸ್ಥಳಾಂತರಿಸುವ ನಿಬಂಧನೆಯೊಂದಿಗೆ ಒಂದು ಕೊಠಡಿಯನ್ನು ಎರಡು ವರ್ಷಗಳ 
ಮಟ್ಟಿಗೆ ನೀಡುವ ಬಗ್ಗೆ ಪರಿಶೀಲಿಸಬಹುದು ಎಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಲಾಗಿ ಈ ಕೆಳಕಂಡಂತೆ ಆದೇಶಿಸಿದೆ. 


೨೦೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ: ವಾಕೈ 12 ಕೈಯೋವಿ 2007, ಬೆ೦ಗಳೂರು, ದಿನಾಂಕ: 4ನೇ ಅಕ್ಟೋಬರ್‌ 2007 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ವ್ಯಾಪ್ತಿಯಲ್ಲಿನ 
ಮೈಸೂರಿನ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ (ಸಿ.ಟಿ.ಐ)ಯ ಕಟ್ಟಡದಲ್ಲಿನ ಮೂರು ಕೊಠಡಿಗಳನ್ನು ಈ ಕೆಳಕಂಡ 
ಷರತ್ತಿಗೊಳಪಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿರುವ ಚಾಮರಾಜೇ೦ದ್ರ ದೃಶ್ಯಕಲಾ ಅಕಾಡೆಮಿ (ಕಾವಾ) 
ಸಂಸ್ಥೆಯ ತರಬೇತಿಗಳ ಉಪಯೋಗಕ್ಕಾಗಿ ಎರಡು ವರ್ಷಗಳ ಅವಧಿಗೆ ತಾತ್ಕಾಲಿಕವಾಗಿ ಉಪಯೋಗಿಸಿಕೊಳ್ಳಲು ಸರ್ಕಾರದ 
ಅನುಮತಿ ನೀಡಿದೆ. 

1). ಯಾವುದೇ ಕಾರಣಕ್ಕೂ ಸದರಿ ಕೊಠಡಿಗಳನ್ನು ಬೇರೆಯವರಿಗೆ ಪರಭಾರೆ ಮಾಡಬಾರದು. 
2) ಸದರಿ ಕೊಠಡಿಗಳ ನಿರ್ವಹಣಾ ವೆಚ್ಚವನ್ನು ಕಾವಾ ಸಂಸ್ಥೆಯವರೇ ಭರಿಸುವುದು. 
3) ಯಾವ ಉದ್ದೇಶಕ್ಕೆ ಕೊಠಡಿಗಳನ್ನು ನೀಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಳತಕ್ಕದ್ದು. 
4) ಸದರಿ ಕೊಠಡಿಗಳನ್ನು ತೆರವುಗೊಳಿಸಲು ಸೂಚಿಸಿದಲ್ಲಿ ಕೂಡಲೇ ತೆರವುಗೊಳಿಸಲು ಕ್ರಮ ಕೈಗೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1797 ಎಸ್‌. ಉಮಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
(ಸೇವೆಗಳು) 
ಮೂಲಸೌಲಭ್ಯ ಅಭಿವೃದ್ಧಿ ಸಜಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದ ವಿವಿಧ ಪ್ರಮುಖ ಪ್ರವಾಸಿ ಕೇಂದ್ರಗಳಲ್ಲಿ ಸಿಮೆಂಟ್‌ ಕಾಂಕ್ರೀಟ್‌ ಹೆಲಿಪ್ಯಾಡ್‌ಗಳನ್ನು 
ನಿರ್ಮಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ; ಮೂಅಇ 110 ರಾಅವಿ 2006, ದಿನಾಂಕ: 22-2-2007. 
2) ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ ಇವರ ಪತ್ರ ಸಂಖ್ಯೆ ಇತರೆ ಅಭಿವೃದ್ಧಿ//2007-08, 
ದಿನಾಂಕ: 4-7-2007. 
3) ಜಿಲ್ಲಾಧಿಕಾರಿಗಳು, ರಾಯಚೂರು ಜಿಲ್ಲೆ ಇವರ ಪತ್ರ ಸಂಖ್ಯೆ: ಕಂದಾಯ:ಎಂ.ಎಸ್‌.ಸಿ.124: 
2006-07 ದಿನಾಂಕ: 7-6-2007. 
ಸ್ತಾವನೆ : 

ಮೇಲೆ ಕ್ರ.ಸ.1ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ: 22-2-2007ರಲ್ಲಿ ರಾಜ್ಯದ ಪ್ರಮುಖ 19 ಸ್ಥಳಗಳಲ್ಲಿ 
ಶಾಶ್ವತ (ಸಿಮೆಂಟ್‌ ಕಾಂಕ್ರೀಟ್‌) ಹೆಲಿಪ್ಕಾಡ್‌ಗಳನ್ನು ನಿರ್ಮಿಸಲು ಅನುಮೋದನೆ ನೀಡಿ ಪ್ರತಿ ಹೆಲಿಪ್ಕಾಡ್‌ಗೆ ಗರಿಷ್ಠ ರೂ. 10.00 
ಲಕ್ಷಗಳ ಬಿಡುಗಡೆಗೆ ಮಂಜೂರಾತಿ ನೀಡಿರುತ್ತದೆ. ಈ ಆದೇಶದಂತೆ ಅನುಮೋದನೆ ನೀಡಿದ ಸ್ಥಳಗಳಿಗೆ ಸಂಬಂಧಿಸಿದ 
ಜಿಲ್ಲಾಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಬರುವ ಸ್ಥಳಗಳಲ್ಲಿ ಹೆಲಿಪ್ಯಾಡ್‌ ನಿರ್ಮಿಸಲು ಪ್ರತಿ ಹೆಲಿಪ್ಕಾಡ್‌ಗೆ ರೂ. 10.00 ಲಕ್ಷದಂತೆ 
ಹಣವನ್ನು ಪೇಯಿಸ್‌ ರಸೀತಿಯ ಮೂಲಕ ಪಡೆದುಕೊಂಡಿರುತ್ತಾರೆ. 

2) ಮೇಲೆ ಕ್ರಮ ಸಂಖ್ಯೆ2 ರಲ್ಲಿ ಓದಲಾದ ಪತ್ರ ದಿನಾಂಕ 4-7-2007 ರಲ್ಲಿ ಕೊಡಗು ಜಿಲ್ಲಾಧಿಕಾರಿಗಳು ಕೊಡಗು 
ಜಿಲ್ಲೆಯಲ್ಲಿ ಸಿಮೆಂಟ್‌ ಕಾಂಕ್ರೀಟ್‌ ಹೆಲಿಪ್ಯಾಡ್‌ ನಿರ್ಮಿಸಲು 2007-08ನೇ ಸಾಲಿನಲ್ಲಿ ಆಯವ್ಯಯದಿಂದ ಹಣ ಬಿಡುಗಡೆ 
ಮಾಡುವಂತೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

3) ಅದೇ ರೀತಿ ಮೇಲೆ ಕ್ರಮ ಸಂಖ್ಯೆ3 ರಲ್ಲಿ ಓದಲಾದ ಪತ್ರ ದಿನಾಂಕ: 7-6-2007ರಲ್ಲಿ ರಾಯಚೂರು 
ಲ್ಲಾಧಿಕಾರಿಗಳು ರಾಯಚೂರು ಜಿಲ್ಲೆಯಲ್ಲಿ ಹೆಲಿಪ್ಕಾಡ್‌ನ್ನು ನಿರ್ಮಿಸಲು ಹಣ ಬಿಡುಗಡೆ ಮಾಡುವಂತೆ ಕೋರಿ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

4) ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 110 ರಾಅವಿ 2006, ಬೆ೦ಗಳೂರು, ದಿನಾಂಕ: 1ನೇ ಅಕ್ಟೋಬರ್‌ 2007 

ಕೊಡಗು ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಸಿಮೆಂಟ್‌ ಕಾಂಕ್ರೀಟ್‌ ಹೆಲಿಪ್ಕಾಡ್‌ಗಳನ್ನು ನಿರ್ಮಿಸಲು ಪ್ರತಿ ಹೆಲಿಪ್ಕಾಡ್‌ಗೆ 
ತಲಾ ರೂ. 10.00 ಲಕ್ಷದಂತೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಿದೆ. 

2) ಈ ಮೊತ್ತವನ್ನು 2007-08ರ ಆಯವ್ಯಯದ ಲೆಕ್ಕ ಶೀರ್ಷಿಕೆ, 5465-01-190-1-05-211 ರಡಿಯಲ್ಲಿ ಸಣ್ಣಿ 
ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗಾಗಿ ಒದಗಿಸಿರುವ ಮೊತ್ತದಿಂದ ಭರಿಸಲು ಸರ್ಕಾರದ ಮಂಜೂರಾತಿಯನ್ನು ನೀಡಿದೆ. 

3) ಈ ಹಣವನ್ನು ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ ಹಾಗೂ ಜಿಲ್ಲಾಧಿಕಾರಿಗಳು, ರಾಯಚೂರು ಜಿಲ್ಲೆ ಇವರುಗಳು 
ಪೇಯೀಸ್‌ ರಸೀತಿ ಮೂಲಕ ಸರ್ಕಾರದ ಅಧೀನ ಕಾರ್ಯದರ್ಶಿ, ಮೂಲಸೌಲಭ್ಯ. ಅಭಿವೃದ್ಧಿ ಇಲಾಖೆ ಇವರ ಮೇಲು ರುಜು 
ಪಡೆದು ತೆಗೆಯುವುದು. 


[tsb 


೩ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ೨೦೬೧ 





4 ಈ ಆದೇಶವನ್ನು ಆರ್ಥಿಕ ಇಲಾಖೆ ಅ.ಟಿ.ಸಂ.ಆಇ 1485 ವೆಚ್ಚ 2007, ದಿನಾಂಕ: 21-9-2007ರಲ್ಲಿ ನೀಡಿದ 
ಸಹಮತಿಯೊಂದಿಗೆ ಹೊರಡಿಸಿದೆ. 
ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1798 ಎನ್‌. ಮಂಜುಳ ಗೀತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 
ಕಾರ್ಮಿಕ ಸಚಿವಾಲಯ 
ವಿಷಯ : 2007-08ನೇ ಸಾಲಿನಲ್ಲಿ ಹೊಸದಾಗಿ ಸ್ಥಾಪಿಸುವ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ ವೃತ್ತಿಗಳ 
ಮಂಜೂರಾತಿ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಕಾ.ಇ. 138 ಇಟಿಐ 2007, ದಿ: 13-8-2007 
2) ಸರ್ಕಾರದ ಆದೇಶ ಸಂಖ್ಯೆ; ಕಾ.ಇ. 138 ಇಟಐ 2007, ದಿ: 18-8-2007 
3) ಸರ್ಕಾರದ ಆದೇಶ ಸಂಖ್ಯೆ: ಕಾ.ಇ. 138 ಇಟಿಐ 2007, ದಿ: 3-9-2007 
4) ಪತ್ರ ಸಂಖ್ಯೆ: ಉತನಿ/ತ/ಯೋ-01/ವಿವ-06/2007-08, ದಿ: 4-9-2007. 
- ರಾಜ್ಯದ 10 ತಾಲ್ಲೂಕುಗಳಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಪ್ರಾರಂಭಿಸಲು 2007-08ನೇ ಸಾಲಿನ 
ಆಯವ್ಯಯದಲ್ಲಿ ರೂ. 300.00 ಲಕ್ಷಗಳನ್ನು ಒದಗಿಸಲಾಗಿತ್ತು. 
ಮೇಲೆ (1 ಮತ್ತು (2)ರಲ್ಲಿ ಓದಲಾದ ಸರ್ಕಾರದ ಆದೇಶಗಳಲ್ಲಿ 2007-08ನೇ ಸಾಲಿನಲ್ಲಿ ರಾಜ್ಯದ ಮೊಸಳೇ 
ಹೊಸಹಳ್ಳಿ, ಕುಣಿಗಲ್‌, ಉದಯಪುರ, ಸಕಲೇಶಪುರ, ಸಾಲಿಗ್ರಾಮ, ಸಕ್ಕರಾಯಪಟ್ಟಣ, ಗೋಕಾಕ, ಆಲೂರು, ಮಾಗಡಿ. 
ಶಿಡ್ಲಘಟ್ಟ, ಕಿತ್ತೂರು, ನವಲಗುಂದ, ಜಗಳೂರು, ಇಟಗಿ, ಬಿಡ್ಕಲ್‌ಕಟ್ಟೆ, ಹಾರೋಹಳ್ಳಿ, ಬೇಗೂರು, ಹರಿಹರಪುರ, ಭಟ್ಕಳ, 
ಕುರಗೋಡು, ಸಂಡೂರು, ಬಾಗೂರು, ಕೆಸ್ತೂರು ಮತ್ತು ಚಿನಕುರಳಿಗಳಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು 
ಹೊಸದಾಗಿ ಪ್ರಾರಂಭಿಸಲು ಹಾಗೂ 09 ಹೊಸ ವೃತ್ತಿಗಳಿಗೆ ಮಂಜೂರಾತಿಯನ್ನು ನೀಡಲಾಗಿದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ: (2)ರಲ್ಲಿ ಹೊರಡಿಸಲಾದ ಸರ್ಕಾರಿ ಆದೇಶವನ್ನು ಭಾಗಶಃ ಮಾರ್ಪಡಿಸಿ, 
ಕುರಗೋಡು, ಬಳ್ಳಾರಿ ತಾಲ್ಲೂಕು, ಇಲ್ಲಿಗೆ ಬದಲಾಗಿ ಕುಡಿತಿನಿ, ಬಳ್ಳಾರಿ ತಾಲ್ಲೂಕು ಇಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ 
ಸಂಸ್ಥೆಯನ್ನು ಸ್ಥಾಪಿಸಲು ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಸರ್ಕಾರದ ಆದೇಶದಲ್ಲಿ ಮ೦ಜೂರಾತಿಯನ್ನು ನೀಡಲಾಗಿದೆ. 
ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ, ಬೆಂಗಳೂರು ಇವರು ಮೇಲೆ (4)ರಲ್ಲಿ ಓದಲಾದ ತಮ್ಮ ಪತ್ರದಲ್ಲಿ 
ಮೇಲ್ಕಂಡ 24 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ ಈ ಕೆಳಗಿನ ವೃತ್ತಿಗಳನ್ನು ಪ್ರತಿಯೊಂದು ಕೈಗಾರಿಕಾ ತರಬೇತಿ 
ಸಂಸ್ಥೆಗಳಲ್ಲಿ ಮತ್ತು ಸೂಕ್ತ ಸಿಬ್ಬಂದಿಯನ್ನು ಮ೦ಜೂರು ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 








ಥ್‌ 
ಪ್ರತೀ ಸಂಸ್ಥೆಯಲ್ಲಿ ಪ್ರತೀ ಸಂಸ್ಥೆಯಲ್ಲಿ ತರಬೇತಿ ಅವಧಿ 
ಪ್ರಾರಂಭಿಸಲಾಗುವ ವೃತ್ತಿಗಳು ಪ್ರಾರಂಭಿಸಲಾಗುವ ಘಟಕಗಳು 
1) ಎಲೆಕ್ಟ್ರೀಷಿಯನ್‌ 2 ಘಟಕ 2 ವರ್ಷ 
2) ಇಲೆಕ್ಟಾನಿಕ್‌-ಮೆಕಾನಿಕ್‌ 2 ಘಟಕ 2 ವರ್ಷ 
3) ಪಿಟ್ಟರ್‌ 2 ಘಟಕ 2 ವರ್ಷ 
4) ಟರ್ನರ್‌ 2 ಘಟಕ 2 ವರ್ಷ 
5) ಎಂ.ಎಂ.ವಿ. 2 ಘಟಕ 2 ವರ್ಷ 
6) ಐ.ಟಿ. & ಇ.ಎಸ್‌.ಎಂ. 2 ಘಟಕ 2 ವರ್ಷ 
7) ಡೀಸೆಲ್‌ ಮೆಕಾನಿಕ್‌ 2 ಘಟಕ 1 ವರ್ಷ 
8) ಡ್ರೆಸ್‌ ಮೇಕಿಂಗ್‌ 2 ಘಟಕ 1 ವರ್ಷ 
9) ಎಂ.ಆರ್‌.ಎ.ಸಿ. 2 ಘಟಕ 2 ವರ್ಷ 

















ವಿಷಯವನ್ನು ಪರಿಶೀಲಿಸಿದ ನಂತರ ಹೊಸದಾಗಿ ಸ್ಥಾಪಿಸಿದ 24 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ 
ವಿದ್ಯಾರ್ಥಿಗಳ ಹಿತದೃಷ್ಟಿಯಿ೦ದ 9 ವೃತ್ತಿಗಳನ್ನು ಮ೦ಜೂರು ಮಾಡಲು ಸರ್ಕಾರವು ತೀರ್ಮಾನಿಸಿ ಈ ಆದೇಶವನ್ನು 
ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಕಾಇ 138 ಇಟಐ 2007(ಭಾಗ), ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್‌ 2007 
ರಾಜ್ಯದಲ್ಲಿ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಡಿ 2007-08ನೇ ಸಾಲಿನಲ್ಲಿ ಹೊಸದಾಗಿ ಸ್ಥಾಪಿಸಲ್ಪಟ್ಟರುವ 
ಮೊಸಳೇಹೊಸಹಳ್ಳಿ, ಕುಣಿಗಲ್‌, ಉದಯಪುರ, ಸಕಲೇಶಪುರ, ಸಾಲಿಗ್ರಾಮ, ಸಕ್ಕರಾಯಪಟ್ಟಣ, ಗೋಕಾಕ, ಆಲೂರು, 


೨೦೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ಭಾಗ-೧ 





ಮಾಗಡಿ, ಶಿಡ್ಲಘಟ್ಟ, ಕಿತ್ತೂರು, ನವಲಗು೦ದ, ಜಗಳೂರು, ಇಟಗಿ, ಬಿಡ್ಕಲ್‌ಕಟ್ಟೆ, ಹಾರೋಹಳ್ಳಿ, ಬೇಗೂರು, ಹರಿಹರಪುರ, 
ಭಟ್ಕಳ, ಕುಡಿತಿನಿ, ಸಂಡೂರು, ಬಾಗೂರು, ಕೆಸ್ತೂರು ಮತ್ತು ಚಿನಕುರಳಿಗಳಲ್ಲಿನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ 
ಕೆಳಕಂಡ 9 ವೃತ್ತಿಗಳನ್ನು ಈ ಮೂಲಕ ಹಾಗೂ ತಕ್ಷಣದಿಂದ ಜಾರಿಗೆ ಬರುವಂತೆ ಪ್ರಾರಂಭಿಸಲು ಅನುಮತಿ ನೀಡಲಾಗಿದೆ. 























ಪ್ರತೀ ಸಂಸ್ಥೆಯಲ್ಲಿ ಪ್ರಾರಂಭಿಸಲಾಗುವ ವೃತ್ತಿಗಳು ಪ್ರತೀ ಸಂಸ್ಥೆಯಲ್ಲಿ ತರಬೇತಿ ಅವಧಿ 
ಪ್ರಾರಂಭಿಸಲಾಗುವ ಘಟಕಗಳು 
1) ಎಲೆಕ್ಟ್ರೀಷಿಯನ್‌ 2 ಘಟಕ 2 ವರ್ಷ 
2) ಇಲೆಕ್ಟಾನಿಕ್‌-ಮೆಕಾನಿಕ್‌ 2 ಘಟಕ 2 ವರ್ಷ 
2) ಪಿಟ್ಟರ್‌ 2 ಘಟಕ 2 ವರ್ಷ 
3) ಟರ್ನರ್‌ 2 ಘಟಕ 2 ವರ್ಷ 
4) ಎಂ.ಎಂ.ವಿ. 2 ಘಟಕ 2 ವರ್ಷ 
5) ಐ.ಟಿ. ಓ ಇ.ಎಸ್‌.ಎ೦. 2 ಘಟಕ 2 ವರ್ಷ 
6) ಡೀಸೆಲ್‌ ಮೆಕಾನಿಕ್‌ 2 ಘಟಕ 1 ವರ್ಷ 
7) ಡ್ರೆಸ್‌ ಮೇಕಿಂಗ್‌ 2 ಘಟಕ 1 ವರ್ಷ 
8) ಎಂ.ಆರ್‌.ಎ.ಸಿ. 2 ಘಟಕ 2 ವರ್ಷ 
ಭಾರತ ಸರ್ಕಾರದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1922 ಅಬ್ದುಲ್‌ ರೆಹಮಾನ್‌ 
ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ 


(ಉದ್ಯೋಗ ಮತ್ತು ತರಬೇತಿ) 
ಲೋಕೋಪಯೋಗಿ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ ಮತಕ್ಷೇತ್ರ ವ್ಯಾಪ್ತಿಯ ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ 

ರಸ್ತೆಗಳನ್ನಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ, ಇವರ ಪತ್ರ ಸಂಖ್ಯೆ 

ಸಿಬಿಎನ್‌:ಹೈಲ್ಯಸೆ: ಕಸಂ-7/1 ಗ್ರಾರಸ್ತೆ: ಮೇಲ್ಪರ್ಜೆ:ಗುಲ್ಬರ್ಗಾ:07-08, ದಿನಾಂಕ: 10-9-2007. 
| ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ ಇವರು 
ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ ಮತಕ್ಷೇತ್ರ ವ್ಯಾಪ್ತಿಯ 8 ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಗಳನ್ನಾಗಿ 
ಮೇಲ್ಲರ್ಜೆಗೇರಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಗ್ರಾಮೀಣ ರಸ್ತೆಗಳು ತುಂಬಾ ದುಸ್ಥಿತಿಯಲ್ಲಿದ್ದು ವಾಹನಗಳು 
ಮತ್ತು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿರುತ್ತದೆ. ಆದುದರಿಂದ ಈ ಗ್ರಾಮೀಣ ರಸ್ತೆಗಳನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ಜಿಲ್ಲಾ ಮುಖ್ಯ ರಸ್ಕೆಗಳನ್ನಾಗಿ ಮೇಲ್ಬರ್ಜೆಗೇರಿಸುವುದು ಅವಶ್ಯಕವಾಗಿರುತ್ತದೆ ಎಂದು ಮುಖ್ಯ ಇಂಜಿನಿಯರ್‌, 
ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ ಇವರು ವರದಿ ಮಾಡಿರುತ್ತಾರೆ. 



































ಕ್ರಮ ರಸ್ತೆಯ ಹೆಸರು ಉದ್ದ 
ಸಂಖ್ಯೆ ಕಿಮೀ 
1 ಮರಳಗೋಳ -ಭಾಗೋಡಿ ರಸ್ತೆ 11.00 
2 ಚಿತ್ತಾಪುರದಿಂದ ಹಾಣಿಕೇರಾ ರಸ್ತೆ ವಾಯಾ: ಕರದಾಳ 14.50 
3 ಹದನೂರದಿಂದ ಕೊರವಾರ ರಸ್ತೆ ವಾಯಾ ಮತ್ತಮೂಡ -ಇಂದನಕಲ್‌- 19.00 
ಮುಚವಾಡ 
4 ರೇವಣಸಿದ್ದೇಶ್ವರ ಮಂದಿರದಿಂದ ಚಂದನಕೇರಾ ರಸ್ತೆ ವಾಯಾ ಬೆಡ್‌ಸೂರ. ಎಂ 8.00 
ತಾಂಡಾ 
5 ಎಂ. ತಾಂಡದಿಂದ ಚೇಂಗಟಾ ರಸ್ತೆ ವಾಯಾ ಕ. ತಾಂಡ ಕಬ್ಬಿಣಗುತ್ತಿ 14.00 
6 ಗುಲ್ಬರ್ಗಾ ರಿಂಗ್‌ ರೋಡ್‌ದಿಂದ ಖಾಜಿ ಕೋರನೂರ ವಾಯಾ ಕುಸನೂರ - 30.00 
ಜಾಪುರ -ಪಾಳಾ -ಶ್ರೀನಿವಾಸ -ಸರಡಗಿ 
7. (ಮಾಲಗತ್ತಿ ಕ್ರಾಸ್‌ನಿಂದ ಬೊಳೆವಾಡ ರಸ್ತೆ ವಾಯಾ ನಿಪ್ಪಾಣಿ -ಇಟಗಾ - 24.00 
ಕಲಬೇನೂರ 








ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ಓ, ೨೦೦೭ ೨೦೬೩ 








8. ಅವರಾದ (ರಾಷ್ಟೀಯ ಹೆದ್ಬಾರಿ-218) ಜಮಗಾ (ರಾಜ್ಯ ಹೆದ್ದಾರಿ -51ಕ್ಕ) ರಸ್ತೆ 10.60 
ವಾಯಾ ಬಣ್ಣೂರ -ಕುಮಸಿ 














ಒಟು 131.10 
ಬ 
ಸರ್ಕಾರಿ ಆದೇಶ ಸಂಖ್ಯೆ: ಲೋಇ 468 ಸಿಆರ್‌ಎಂ 2007, ಬೆಂಗಳೂರು, ದಿನಾಂಕ: 4ನೇ ಅಕ್ಟೋಬರ್‌ 2007 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ, ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು 
ಪರಿಶೀಲಿಸಿ, ಈ ಕೆಳಕಂಡ 8 ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಗಳನ್ನಾಗಿ ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ 











ಇಲಾಖೆಯ ವ್ಯಾಪ್ತಿಗೆ ತೆಗೆದುಕೊಳ್ಳಲು ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 












































ಕ್ರಮ ರಸ್ತೆಯ ಹೆಸರು ಉದ್ದ 
ಸಂಖ್ಯೆ ಕಿಮೀ 
1 ಮರಳಗೋಳ -ಭಾಗೋಡಿ ರಸ್ತೆ 11.00 
2 ಚಿತ್ತಾಪುರದಿಂದ ಹಾಣಿಕೇರಾ ರಸ್ತೆ ವಾಯಾ: ಕರದಾಳ 14.50 
3 ಹದನೂರದಿಂದ ಕೊರವಾರ ರಸ್ತೆ ವಾಯಾ ಮತ್ತಮೂಡ -ಇಂದನಕಲ್‌- 19.00 
ಮುಚವಾಡ 
4 ರೇವಣಸಿದ್ದೇಶ್ವರ ಮಂದಿರದಿಂದ ಚಂದನಕೇರಾ ರಸ್ತೆ ವಾಯಾ ಬೆಡ್‌ಸೂರ. ಎಂ 8.00 
ತಾಂಡಾ 
5 ಎಂ. ತಾಂಡದಿಂದ ಚೇಂಗಟಾ ರಸ್ತೆ ವಾಯಾ ಕ. ತಾಂಡ ಕಬ್ಬಿಣಗುತ್ತಿ 14.00 
6 ಗುಲ್ಬರ್ಗಾ ರಿಂಗ್‌ ರೋಡ್‌ದಿಂದ ಖಾಜಿ ಕೋರನೂರ ವಾಯಾ ಕುಸನೂರ - 30.00 
ಜಾಪರ -ಪಾಳಾ -ಶ್ರೀನಿವಾಸ -ಸರಡಗಿ 
J; ಮಾಲಗತ್ತಿ ಕ್ರಾಸ್‌ನಿಂದ ಬೊಳೆವಾಡ ರಸ್ತೆ ವಾಯಾ ನಿಪ್ಪಾಣಿ -ಇಟಗಾ - 24.00 
ಕಲಬೇನೂರ 
8. ಅವರಾದ (ರಾಷ್ಟ್ರೀಯ ಹೆದ್ದಾರಿ-218) ಜಮಗಾ (ರಾಜ್ಯ ಹೆದ್ದಾರಿ -51ಕ್ಸ) ರಸ್ತೆ 10.60 
ವಾಯಾ ಬಣ್ಣೂರ -ಕುಮಸಿ 
ಒಟ್ಟು 131.10 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1850 ಎಸ್‌.ಜಿ. ನಾರಾಯಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸಂಪರ್ಕ) 
ಕಾರ್ಮಿಕ ಸಚೆವಾಲಯ 
ವಿಷಯ : ವೆಬ್‌ ಎನೇಬಲ್‌ ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಪೋರ್ಟಲ್‌ನ ಯೋಜನೆಯನ್ವಯ ಉದ್ಯೋಗ 
ವಿನಿಮಯ ಕೇಂದ್ರಗಳಲ್ಲಿನ ಜೀವವಹಿಯಲ್ಲಿರುವ ಅಭ್ಯರ್ಥಿಗಳ ಡೇಟಾ ಎಂಟ್ರಿ ಕಾರ್ಯವನ್ನು 
ನಿರ್ವಹಿಸಲು M/s. Sumukha Technologies, M.C. Layout, Vijayanagar, ಇವರಿಗೆ ವಹಿಸುವ 
ಓದಲಾಗಿದೆ : ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಆಯುಕ್ತರ ಪತ್ರ ಸಂ. ಎಸ್‌ಸಿಇ/ಗಣಕ/ವಿವ-17/ 
2007-08/1992, ದಿನಾಂಕ 15-10-2007. 
ಸ್ತಾವನೆ ; 
ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ, ಬೆಂಗಳೂರುರವರು ಮೇಲೆ ಓದಲಾದ ತಮ್ಮ ಪತ್ರದಲ್ಲಿ Web Enabled 
Employment Exchange ೧೦೫ ನ ಯೋಜನೆಯು ರಾಷ್ಟ್ರೀಯ ಯೋಜನೆಯಾಗಿದ್ದು ಈ ಯೋಜನೆಯನ್ವಯ ರಾಷ್ಟದ 
ಎಲ್ಲಾ ಉದ್ಯೋಗ ವಿನಿಮಯ ಕೇಂದ್ರಗಳನ್ನು ಗಣಕೀಕರಿಸಿ ಅಂತರ್‌ಜಾಲದಲ್ಲಿ ಅಳವಡಿಸಿ ರಾಜ್ಯದ ಅಭ್ಯರ್ಥಿಗಳಿಗೆ 
ಉದ್ಯೋಗಾವಕಾಶವನ್ನು ಕಲ್ಪಿಸಲು ಉದ್ದೇಶಿಸಲಾಗಿದೆ. ಎನ್‌.ಐ.ಸಿ. ಸಂಸ್ಥೆಯು ಎಲ್ಲಾ ರಾಜ್ಯಗಳಿಗೂ ಅನುವಾಗುವಂತೆ ಒಂದು 
ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದು ಅದನ್ನು ಎಲ್ಲಾ ರಾಜ್ಯಗಳೂ ಅನುಸರಿಸಬೇಕಿದೆ. ಅದರಂತೆ ರಾಜ್ಯದಲ್ಲಿನ ಈ ಕೆಳಗಿನ 20 
ಉದ್ಯೋಗ ವಿನಿಮಯ ಕೇಂದಗಳಲ್ಲಿ ಸುಮಾರು 7.5 ಲಕ್ಷ ಅಭ್ಯರ್ಥಿಗಳ ಡಾಟಾ ಎಂಟ್ರಿ ಮಾಡಬೇಕಾಗುವುದಾಗಿ ಉದ್ಯೋಗ 
ಮತ್ತು ತರಬೇತಿ ಇಲಾಖೆಯ ಆಯುಕ್ತರು ತಿಳಿಸಿದ್ದಾರೆ. 
1 | ಉಪ ಪ್ರಾದೇಶಿಕ ಉದ್ಯೋಗ 2 | ಜಿಲ್ಲಾ ಉದ್ಯೋಗ, ವಿನಿಮಯ | 3 . ಜಿಲ್ಲಾ ಉದ್ಯೋಗ, ವಿನಿಮಯ 
ವಿನಿಮಯ ಕೇಂದ, ಬೆಂಗಳೂರು ಕೇಂದ್ರ, ತುಮಕೂರು ಕೇಂದ್ರ, ಚಾಮರಾಜನಗರ 


(€ 


























೨೦೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ಭಾಗ-೧ 


























4 ಜಿಲ್ಲಾ ಉದ್ಯೋಗ ವಿನಿಮಯ 5 | ಜಿಲ್ಲಾ ಉದ್ಯೋಗ ವಿನಿಮಯ 6 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇಂದ್ರ, ಚಿತ್ರದುರ್ಗಾ ಕೇಂದ್ರ, ಬಿಜಾಪುರ ಕೇಂದ್ರ, ಬಳ್ಳಾರಿ 

7 | ಜಿಲ್ಲಾ ಉದ್ಯೋಗ ವಿನಿಮಯ 8 | ಜಿಲ್ಲಾ ಉದ್ಯೋಗ ವಿನಿಮಯ 9 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇಂದ್ರ, ರಾಯಚೂರು ಕೇಂದ್ರ, ಕೊಪಳ ಕೇ೦ದ್ರ, ಬೀದರ್‌ 

10 | ಜಿಲ್ಲಾ ಉದ್ಯೋಗ ವಿನಿಮಯ 11 | ಜಿಲ್ಲಾ ಉದ್ಯೋಗ ವಿನಿಮಯ | 12 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇ೦ದ್ರ, ಹಾವೇರಿ ಕೇಂದ್ರ, ಬಾಗಲಕೋಟೆ ಕೇಂದ್ರ, ಬೆಳಗಾಂ 

13 | ಜಿಲ್ಲಾ ಉದ್ಯೋಗ ವಿನಿಮಯ 14 | ಜಿಲ್ಲಾ ಉದ್ಯೋಗ ವಿನಿಮಯ |15 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇಂದ್ರ, ಗುಲರ್ಗಾ ಕೇಂದ್ರ, ಕೋಲಾರ ಕೇಂದ್ರ, ಹಾಸನ 

16 | ಜಿಲ್ಲಾ ಉದ್ಯೋಗ ವಿನಿಮಯ 17 | ಜಿಲ್ಲಾ ಉದ್ಯೋಗ ವಿನಿಮಯ | 88 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇಂದ್ರ, ಮೈಸೂರು ಕೇಂದ, ಶಿವಮೊಗ್ಗ ಕೇ೦ದ್ರ, ಉಡುಪಿ 

19 | ಜಿಲ್ಲಾ ಉದ್ಯೋಗ ವಿನಿಮಯ 20 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇ೦ದ್ರ, ದಾವಣಗೆರೆ ಕೇಂದ, ಕಾರವಾರ 























ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ಇಲಾಖೆಯ ಹಂತದಲ್ಲೇ ಟೆಂಡರ್‌ ಮುಖಾಂತರ 0815 Service 
providers ಸಂಸ್ಥೆಗಳಿಂದ ಪ್ರತಿಯೊಂದು Employment Index Card ಅನ್ನು ಡಾಟಾ ಎಂಟ್ರಿ ಮಾಡಲು ಟೆಂಡರ್‌ ಅನ್ನು 
ದಿನಾಂಕ 3-9-2007ರಂದು ಆಹ್ವಾನಿಸಿದ್ದು, ಟೆಂಡರ್‌ ಪರಿಶೀಲನೆಯನ್ನು ಕೆ.ಟಿ.ಪಿ.ಪಿ. ಆಕ್ಟ್‌ ಪ್ರಕಾರ ಕೈಗೊಂಡಿದ್ದು ಅದರಲ್ಲಿ 
ಭಾಗವಹಿಸಿದ್ದ 03 ಸಂಸ್ಥೆಗಳ ಪೈಕಿ ಅತಿ ಕಡಿಮೆ ದರ ಸೂಚಿಸಿದ M/s. Sumukha Technologies, M.C. Layout, 
Vijayanagar, Bangalore ಸಂಸ್ಥೆಯು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲು ರೂ. 13.5 ಲಕ್ಷ ವೆಚ್ಚ ಅಗತ್ಯವಿದೆ (ಅಂದರೆ 
ಒ೦ದು ಅಭ್ಯರ್ಥಿಗಳ ಒಂದು ಗರಂ ೦೩rd ಅನ್ನು ಗಣಕಕ್ಕೆ ದಾಖಲಾತಿ ಮಾಡಲು ರೂ. 180 ರಂತೆ ಸುಮಾರು 7.5 ಲಕ್ಷ 
Index Card ಗಳನ್ನು ಡಾಟಾ ಎಂಟ್ರಿ ಮಾಡಲು ರೂ. 13.5 ಲಕ್ಷಗಳ ವೆಚ್ಚ) ಆದುದರಿಂದ ಈ ಪ್ರಸ್ತಾವನೆಗೆ ಅಗತ್ಯವಿರುವ 
ಅನುದಾನವನ್ನು ಬಿಡುಗಡೆ ಮಾಡಲು ಹಾಗೂ ಈ ಬಗ್ಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವಂತೆ ಉದ್ಯೋಗ ಮತ್ತು 
ತರಬೇತಿ ಇಲಾಖೆಯ ಆಯುಕ್ತರು ಸರ್ಕಾರವನ್ನು ಕೋರಿದ್ದಾರೆ. ಅಲ್ಲದೆ ಈ ಪ್ರಸ್ತಾವನೆಗೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 
“2230-02-101-0-01 ಉಪ ಶೀರ್ಷಿಕೆ -051 (ಯೋಜನೆ) ಇತರೆ ವೆಚ್ಚಗಳು” ಅಡಿ ಭರಿಸುವುದಾಗಿ ತಿಳಿಸಿದ್ದಾರೆ. 

ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಕಾಇ 41 ಇಟಿಎಕ್ಸ್‌ 2007, ಬೆಂಗಳೂರು, ದಿನಾಂಕ: 9ನೇ ನವೆಂಬರ್‌ 2007 

ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಕೆಳಕಂಡ 20 ಉದ್ಯೋಗ ವಿನಿಮಯ ಕೇಂದ್ರಗಳ 7.5 ಲಕ್ಷ ಇಂಡೆಕ್ಸ್‌ 
ಕಾರ್ಡ್‌ಗಳನ್ನು ಡಾಟಾ ಎಂಟ್ರಿ ಮಾಡಲು, ಒಂದು ಇಂಡೆಕ್ಸ್‌ ಕಾರ್ಡ್‌ಗೆ ರೂ. 180 ರಂತೆ ಒಟ್ಟು ರೂ. 13.5 ಲಕ್ಷ 
(ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಮಾತ್ರ)ಗಳ ವೆಚ್ಚದಲ್ಲಿ ಕಾರ್ಯಗತಗೊಳಿಸಲು !//6. Sumukha 
Technologies, M.C. Layout, Vijayanagar, Bangalore ರವರಿಗೆ ವಹಿಸಲು ಮಂಜೂರಾತಿ ನೀಡಲಾಗಿದೆ. 


























1 | ಉಪ ಪ್ರಾದೇಶಿಕ ಉದ್ಯೋಗ 2 | ಜಿಲ್ಲಾ ಉದ್ಯೋಗ, ವಿನಿಮಯ | 3 | ಜಿಲ್ಲಾ ಉದ್ಯೋಗ, ವಿನಿಮಯ 
ವಿನಿಮಯ ಕೇಂದ್ರ, ಬೆಂಗಳೂರು ಕೇಂದ್ರ, ತುಮಕೂರು ಕೇಂದ್ರ, ಚಾಮರಾಜನಗರ 

4 | ಜಿಲ್ಲಾ ಉದ್ಯೋಗ ವಿನಿಮಯ 5 | ಜಿಲ್ಲಾ ಉದ್ಯೋಗ ವಿನಿಮಯ 6 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇಂದ್ರ, ಚಿತ್ರದುರ್ಗಾ ಕೇಂದ್ರ, ಬಿಜಾಪುರ ಕೇಂದ್ರ, ಬಳ್ಳಾರಿ 

7 | ಜಿಲ್ಲಾ ಉದ್ಯೋಗ ವಿನಿಮಯ 8 | ಜಿಲ್ಲಾ ಉದ್ಯೋಗ ವಿನಿಮಯ 9 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇಂದ್ರ, ರಾಯಚೂರು ಕೇಂದ್ರ, ಕೊಪಳ ಕೇ೦ದ್ರ, ಬೀದರ್‌ 

10 | ಜಿಲ್ಲಾ ಉದ್ಯೋಗ ವಿನಿಮಯ 11 | ಜಿಲ್ಲಾ ಉದ್ಯೋಗ ವಿನಿಮಯ | 12 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇ೦ದ್ರ, ಹಾವೇರಿ ಕೇಂದ್ರ, ಬಾಗಲಕೋಟೆ ಕೇಂದ್ರ, ಬೆಳಗಾಂ 

13 | ಜಿಲ್ಲಾ ಉದ್ಯೋಗ ವಿನಿಮಯ 14 | ಜಿಲ್ಲಾ ಉದ್ಯೋಗ ವಿನಿಮಯ |15 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇಂದ್ರ, ಗುಲರ್ಗಾ ಕೇಂದ್ರ, ಕೋಲಾರ ಕೇಂದ್ರ, ಹಾಸನ 

16 | ಜಿಲ್ಲಾ ಉದ್ಯೋಗ ವಿನಿಮಯ 17 | ಜಿಲ್ಲಾ ಉದ್ಯೋಗ ವಿನಿಮಯ | 88 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇಂದ್ರ, ಮೈಸೂರು ಕೇಂದ್ರ, ಶಿವಮೊಗ್ಗ ಕೇ೦ದ್ರ, ಉಡುಪಿ 

19 | ಜಿಲ್ಲಾ ಉದ್ಯೋಗ ವಿನಿಮಯ 20 | ಜಿಲ್ಲಾ ಉದ್ಯೋಗ ವಿನಿಮಯ 
ಕೇ೦ದ್ರ, ದಾವಣಗೆರೆ ಕೇಂದ್ರ, ಕಾರವಾರ 























ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ೨೦೬೫ 





ಸದರಿ ವೆಚ್ಚವನ್ನು ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಉದ್ಯೋಗ ವಿಭಾಗದ 2007-08ನೇ ಸಾಲಿನ ಸಾಮಾನ್ಯ 
ಉದ್ಯೋಗ ವಿನಿಮಯ ಕೇಂದ್ರಗಳ ಯೋಜನೆ ಲೆಕ್ಕಶೀರ್ಷಿಕೆ “2230-02-101-0-01-051 (ಯೋಜನೆ) ಯಲ್ಲಿ ಲಭ್ಯವಿರುವ 
ಅನುದಾನದಿಂದ ಭರಿಸತಕ್ಕದ್ದು. 
ಈ ಪ್ರಸ್ತಾವನೆಯನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ ಮತ್ತು 
ನಿಯಮಗಳನುಸಾರ ನಿರ್ವಹಿಸಬೇಕೆಂಬುದರ ಷರತ್ತಿಗೊಳಪಟ್ಟು ಈ ಮಂಜೂರಾತಿಯನ್ನು ನೀಡಲಾಗಿದೆ. 
ಇದನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಸಮಾಜ ಕಲ್ಯಾಣ, ಕಾರ್ಮಿಕ ಹಾಗೂ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆ ಇವರ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಸಕಕಾ 194 ಆಂಆಸ 2007, ದಿ: 23-10-2007 ಮತ್ತು 
25-10-2007ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಮತ್ತು ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 21 ಟಿಎಫ್‌ಪಿ 2006, 
ದಿನಾಂಕ: 2-9-2006ರ ಪ್ರತ್ಯಾಯೋಜಿತ ಅಧಿಕಾರಗಳೊಂದಿಗೆ ಹೊರಡಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಗಳ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1977 ಅಬ್ದುಲ್‌ ರೆಹಮಾನ್‌ 
ಪೀಠಾಧಿಕಾರಿ. 
ಕಾರ್ಮಿಕ ಇಲಾಖೆ 
(ಉದ್ಯೋಗ ಮತ್ತು ತರಬೇತಿ) 
ವಿಷಯ : 2007-08ನೇ ಸಾಲಿನಲ್ಲಿ ರಾಜ್ಯದ ಅತಿ ಹೆಚ್ಚು ಹಿಂದುಳಿದ ತಾಲ್ಲೂಕುಗಳಲ್ಲಿ ಸರ್ಕಾರಿ ಕೈಗಾರಿಕಾ 
ತರಬೇತಿ ಸಂಸ್ಥೆಗಳ ಸ್ಥಾಪನೆ ಬಗ್ಗೆ. 
ಓದಲಾಗಿದೆ : 1) ಪತ್ರ ಸಂಖ್ಯೆ: ಉತನಿ/ತ/ಯೋ-1/ವಿವ-11/2007-08, ದಿ: 16-4-2007. 
2) ಟಿಪ್ಪಣಿ ಸಂಖ್ಯೆ: ಸಿಎ೦ಂ/ಎಸ್‌ಸಿಎಮ್‌-2/139/2007, ದಿ: 2-5-2007. 
3) ಸರ್ಕಾರದ ಆದೇಶ ಸಂಖ್ಯೆ: ಕಾ.ಇ. 141 ಇಟಿಐ 2007, ದಿ: 2-8-2007. 
4) ಪತ್ರ ಸಂಖ್ಯೆ: ಉತನಿ/ತ/ಯೋ-1/ವಿವ-11/2007, ದಿ: 16-8-2007. 
| ಪ್ರಾದೇಶಿಕ ಅಸಮತೋಲನತೆ ನೀಗಿಸಲು ರಾಜ್ಯದ ಅತಿ ಹಿಂದುಳಿದ ತಾಲ್ಲೂಕುಗಳಲ್ಲಿ ವಿಶೇಷ ಅಭಿವೃದ್ಧಿ 
ಯೋಜನೆಯಡಿಯಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಪ್ರಾರಂಭಿಸುವುದಾಗಿ 2007-08ನೇ ಸಾಲಿನ ಆಯವ್ಯಯ 
ಭಾಷಣದಲ್ಲಿ ಘೋಷಿಸಲಾಗಿತ್ತು. 
ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ, ಬೆಂಗಳೂರು ಇವರು ಮೇಲೆ (1ರಲ್ಲಿ ಓದಲಾದ ತಮ್ಮ ಪತ್ರದಲ್ಲಿ ರಾಜ್ಯದ 
ಅತಿ ಹಿಂದುಳಿದ ತಾಲ್ಲೂಕುಗಳ ಪೈಕಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಈಗಾಗಲೇ ಇಲ್ಲದಿರುವ ತಾಲ್ಲೂಕುಗಳಲ್ಲಿ 
ಹತ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳಿಗೆ ಅವಶ್ಯಕ ಹುದ್ದೆಗಳನ್ನು ಸೃಜಿಸುವಂತೆ, ವೃತ್ತಿಗಳನ್ನು 
ಮಂಜೂರು ಮಾಡುವಂತೆ ಹಾಗೂ ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 
ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ದಿ: 2-5-2007ರಂದು ಜರುಗಿದ ಸಭೆಯಲ್ಲಿನ ತೀರ್ಮಾನದಂತೆ 
ಡಾ| ಡಿ.ಎಂ. ನಂಜುಂಡಪ್ಪ ವರದಿ ಅನುಷ್ಠಾನಗೊಳಿಸಲು 2007-08ನೇ ಸಾಲಿನಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಯಡಿಯಲ್ಲಿ 
ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಪ್ರಾದೇಶಿಕ ಅಸಮತೋಲನಾ 
ಯೋಜನೆಯಡಿಯಲ್ಲಿ 10 ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸಲು ತೀರ್ಮಾನಿಸಿ ಸದ್ಯಕ್ಕೆ ಅಫ್ಜಲ್‌ಪುರ, ಹಿರಿಯೂರು, 
ಮುಳಬಾಗಿಲು, ದೇವದುರ್ಗ, ನಾಗಮಂಗಲ, ಬೇಲೂರು, ಶ್ರೀರಂಗಪಟ್ಟಣ ಮತ್ತು ಬಸವಕಲ್ಯಾಣಗಳಲ್ಲಿ ಕೈಗಾರಿಕಾ ತರಬೇತಿ 
ಸಂಸ್ಥೆಗಳನ್ನು ಪ್ರಾರಂಭಿಸಲು ಉಲ್ಲೇಖಿತ (3)ರ ಸರ್ಕಾರಿ ಆದೇಶದಲ್ಲಿ ಅನುಮತಿ ನೀಡಲಾಗಿದೆ. 
ಅಲ್ಲದೆ ಮೇಲ್ಕಂಡ 08 ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ ಅಂದರೆ ಪ್ರತಿಯೊಂದು ಐಟಿಐ ಗೆ ಹುದ್ದೆಗಳನ್ನು ಸೃಜಿಸಲು 
ಹಾಗೂ ಕೆಳಕಂಡ 06 ವೃತ್ತಿಗಳನ್ನು ಮಂಜೂರು ಮಾಡುವಂತೆಯು ಆಯುಕ್ತರು ಉಲ್ಲೇಖ (4)ರಲ್ಲಿ ಓದಲಾದ ಪತ್ರದಲ್ಲಿ 
ಮತ್ತೊಮ್ಮೆ ಕೋರಿದ್ದಾರೆ. 





ಕ್ರ.ಸಂ. ಪ್ರತೀ ಸಂಸ್ಥೆಯಲ್ಲಿ ಪ್ರಾರಂಭಿಸಲಾಗುವ ವೃತ್ತಿಗಳು 
1) ಎಲೆಕ್ಟ್ರೀಷಿಯನ್‌ 

2) ಎಲೆಕ್ಟ್ರಾನಿಕ್‌-ಮೆಕಾನಿಕ್‌ 

3) ಫಿಟ್ಟರ್‌ 

4) ಟರ್ನರ್‌ 

5) ಎ೦.ಎಂ.ವಿ. 

6) ಎಂ೦.ಆರ್‌.ಎ.ಸಿ. 

















೨೦೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ಭಾಗ-೧ 





ವಿಷಯವನ್ನು ಪರಿಶೀಲಿಸಿದ ನಂತರ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ವೃತ್ತಿಗಳನ್ನು ಮಂಜೂರಾತಿ 
ನೀಡುವ ಬಗ್ಗೆ ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಕಾಇ 376 ಇಟಿಐ 2007(ಭಾಗ), ಬೆಂಗಳೂರು, ದಿನಾಂಕ: 5ನೇ ನವೆಂಬರ್‌ 2007 
ರಾಜ್ಯದಲ್ಲಿ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಡಿ 2007-08ನೇ ಸಾಲಿನಲ್ಲಿ ಹೊಸದಾಗಿ ಸ್ಥಾಪಿಸಲ್ಪಟ್ಟರುವ 
ಮೇಲ್ಕಂಡ 08 ಅತೀ ಹಿಂದುಳಿದ ತಾಲ್ಲೂಕುಗಳಲ್ಲಿ ಸ್ಥಾಪಿಸಲಾದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಸದ್ಯಕ್ಕೆ ಕೆಳಕಂಡ 
05 ವೃತ್ತಿಗಳನ್ನು ಪ್ರಾರಂಭಿಸಲು ಮೇಲೆ (1ರಲ್ಲಿ ಓದಲಾದ ಪ್ರಸ್ತಾವನೆಯನ್ನು ಪರಿಗಣಿಸಿ ಮಂಜೂರಾತಿಯನ್ನು ನೀಡಲಾಗಿದೆ. 




















ಕ್ರ.ಸಂ. ಪ್ರತೀ ಸಂಸ್ಥೆಯಲ್ಲಿ ಪ್ರಾರಂಭಿಸಲಾಗುವ ವೃತ್ತಿಗಳು 

1) ಎಲೆಕ್ಟ್ರೀಷಿಯನ್‌ 

2) ಎಲೆಕ್ಟ್ರಾನಿಕ್‌-ಮೆಕಾನಿಕ್‌ 

3) ಫಿಟ್ಟರ್‌ 

4) ಟರ್ನರ್‌ 

5) ಎಂ.ಎ೦ಂ.ವಿ. 

ಭಾರತದ ರಾಷ್ಟ್ರಪತಿಗಳ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1978 ಅಬ್ದುಲ್‌ ರೆಹಮಾನ್‌ 
ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ 


(ಉದ್ಯೋಗ ಮತ್ತು ತರಬೇತಿ) 
ಲೋಕೋಪಯೋಗಿ ಸಚಿವಾಲಯ 
ವಿಷಯ : ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲ್ಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ 

ಮುಖ್ಯ ರಸ್ತೆಗಳನ್ನಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ, ಇವರ ಪತ್ರ ಸಂಖ್ಯೆ 

ಸಿಬಿಎನ್‌:ಹೈಲ್ಯಸೆ:ರಸ್ತೆ: ಮೇಲ್ದರ್ಜೆ:ಕಸ೦-7/03 ಗ್ರಾರಮೆ:ಹಾವೇರಿ: 07-08, ದಿ: 4-8-2007. 
| ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ ಇವರು 
ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲ್ಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಗಳನ್ನಾಗಿ 
ಮೇಲ್ದರ್ಜೆಗೇರಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಗ್ರಾಮೀಣ ರಸ್ತೆಗಳು ತುಂಬಾ ದುಸ್ಥಿತಿಯಲ್ಲಿದ್ದು ವಾಹನಗಳು 
ಮತ್ತು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿರುತ್ತದೆ. ಆದುದರಿಂದ ಈ ಗ್ರಾಮೀಣ ರಸ್ತೆಗಳನ್ನು 
ಸಾರ್ವಜನಿಕರ ಹಿತದೃಷ್ಟಿಯಿ೦ದ ಜಿಲ್ಲಾ ಮುಖ್ಯ ರಸ್ಕೆಗಳನ್ನಾಗಿ ಮೇಲ್ದರ್ಜೆಗೇರಿಸುವುದು ಅವಶ್ಯಕವಾಗಿರುತ್ತದೆ ಎಂದು ಮುಖ್ಯ 
ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ ಇವರು ವರದಿ ಮಾಡಿರುತ್ತಾರೆ. 


















































ಕ್ರಮ ರಸ್ತೆಯ ಹೆಸರು ಉದ್ದ 
ಸಂಖೆ ಕಿಮೀ 
1 ಕೋಡ ಅಣಜಿ ರಸ್ತೆ 32.00 
2 ದೂದಿಹಳ್ಳಿ ರಟ್ಟಿಹಳ್ಳಿ ರಸ್ತೆ 10.00 
3 ಹಂಸಭಾವಿ ಬಿಸಲಳ್ಳಿ ರಸ್ತೆ 11.00 
4 ಹಿರೇಮತ್ತೂರದಿಂದ ಬಾಗಲಕೋಟೆ ಬೆಳಗಿರಿ ರಂಗನಬೆಟ್ಟ ವಯಾ ತಿಮ್ರಾಪುರ 14.00 
5 ಚಿಕ್ಕೆರೂರುದಿಂದ ಜಾವಳ್ಳಿ ರಸ್ತೆ 6.30 
6 ಹಂಸಭಾವಿ ಸಾತೇನಹಳ್ಳಿ ರಸ್ತೆ 6.00 
7 ಬಿರೂರು-ಸಮ್ಮಸಗಿ ರಾಜ್ಯ ಹೆದ್ದಾರಿಯಿಂದ ಬ್ಯಾಡಗಿ - ರಟ್ಟಿಹಳ್ಳಿ ಕೂಡು ರಸ್ತೆ, 8.00 
(ವಯಾ ಆಲದಗೇರಿ) 
8 ಬಿರೂರು - ಸಮ್ಮಸಗಿ ರಾಜ್ಯ ಹೆದ್ದಾರಿಯಿಂದ ಎಮ್ಮಿಗನೂರಿಗೆ ಕೂಡುವ ರಸ್ತೆ, 9.00 
(ವಯಾ ಕಚವಿ-ಪುರಪುಂಡಿಕೊಪ) 
9 ರಟ್ಟಿಹಳ್ಳಿಯಿಂದ ಬಾಗಲಕೋಟ ಬಳಿಗಿರಿ ರಂಗನಬೆಟ್ಟ ಕೂಡು ರಸ್ತೆ, ವಯಾ 13.00 
ಕುಡಪಲಿ ಕೂಲಿ ರಸ್ತೆ 
10 ಚಿಕ್ಕೆರೂರು ಯಡ್ಡೂರು ರಸ್ತೆ 9.00 
ಒಟ್ಟು | 118.30 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ೨೦೬೭ 





ಸರ್ಕಾರಿ ಆದೇಶ ಸಂಖ್ಯೆ: ಲೋಇ 392 ಸಿಆರ್‌ಎಂ 2007, ಬೆಂಗಳೂರು, ದಿನಾಂಕ: 4ನೇ ಅಕ್ಟೋಬರ್‌ 2007 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ, ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು 
ಪರಿಶೀಲಿಸಿ, ಈ ಕೆಳಕಂಡ 10 ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಗಳನ್ನಾಗಿ ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ 
ಇಲಾಖೆಯ ವ್ಯಾಪಿಗೆ ತೆಗೆದುಕೊಳ್ಳಲು ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 















































ಕ್ರಮ ರಸ್ತೆಯ ಹೆಸರು ಉದ್ದ 
ಸಂಖ್ಯೆ ಕಿಮೀ 
1 ಕೋಡ ಅಣಜಿ ರಸ್ತೆ 32.00 
2 ದೂದಿಹಳ್ಳಿ ರಟ್ಟಿಹಳ್ಳಿ ರಸ್ತೆ 10.00 
3 ಹಂಸಭಾವಿ ಬಿಸಲಳ್ಳಿ ರಸ್ತೆ 11.00 
4 ಹಿರೇಮತೂರದಿಂದ ಬಾಗಲಕೋಟೆ ಬೆಳಗಿರಿ_ರಂಗನಬೆಟ್ಟ ವಯಾ ತಿಮ್ರಾಪುರ 14.00 
5 ಚಿಕ್ಕೆರೂರುದಿ೦ದ ಜಾವಳ್ಳಿ ರಸ್ತೆ 6.30 
6 ಹಂಸಭಾವಿ ಸಾತೇನಹಳ್ಳಿ ರಸ್ತೆ 6.00 
7 ಬಿರೂರು-ಸಮ್ಮಸಗಿ ರಾಜ್ಯ ಹೆದ್ದಾರಿಯಿ೦ದ ಬ್ಯಾಡಗಿ - ರಟ್ಟಿಹಳ್ಳಿ ಕೂಡು ರಸ್ತೆ, 8.00 
(ವಯಾ ಆಲದಗೇರಿ) 
8 ಬಿರೂರು - ಸಮ್ಮಸಗಿ ರಾಜ್ಯ ಹೆದ್ದಾರಿಯಿಂದ ಎಮ್ಮಿಗನೂರಿಗೆ ಕೂಡುವ ರಸ್ತೆ. 9.00 
(ವಯಾ ಕಚವಿ-ಪುರಪುಂಡಿಕೊಪ) 
9 ರಟ್ಟಿಹಳ್ಳಿಯಿಂದ ಬಾಗಲಕೋಟ ಬಳಿಗಿರಿ ರಂಗನಬೆಟ್ಟ ಕೂಡು ರಸ್ತೆ, ವಯಾ 13.00 
ಕುಡಪಲಿ ಕೂಲಿ ರಸ್ತೆ 
10 ಚಿಕ್ಕೆರೊರು ಯಡ್ಡೂರು ರಸ್ತೆ 9.00 
ಒಟ್ಟು 118.30 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜಿ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸಂಪರ್ಕ) 
ವಿಷಯ : ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಮತ್ತು ಸಿರಾ ತಾಲ್ಲೂಕುಗಳ ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ 
ಮುಖ್ಯ ರಸ್ತೆಗಳನ್ನಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು, ಇವರ ಪತ್ರ ಸಂಖ್ಯೆ 
ಮುಇಂ:ಸಂಕದ:ರಶಾ:ಮೇಲ್ದರ್ಜೆ:ಸಇಂ-2/2007-08, ದಿ: 6-8-2007. 

- ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು, ಇವರು 
ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಹಾಗೂ ಸಿರಾ ತಾಲ್ಲೂಕುಗಳ ಈ ಕೆಳಕಂಡ ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ 
ರಸ್ತೆಗಳನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಗ್ರಾಮೀಣ ರಸ್ತೆಗಳು ತುಂಬಾ ದುಸ್ಥಿತಿಯಲ್ಲಿದ್ದು 
ವಾಹನಗಳು ಮತ್ತು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿರುತ್ತದೆ. ಆದುದರಿಂದ ಈ ಗ್ರಾಮೀಣ ರಸ್ತೆಗಳನ್ನು 
ಸಾರ್ವಜನಿಕರ ಹಿತದೃಷ್ಟಿಯಿ೦ದ ಜಿಲ್ಲಾ ಮುಖ್ಯ ರಸ್ಕೆಗಳನ್ನಾಗಿ ಮೇಲ್ದರ್ಜೆಗೇರಿಸುವುದು ಅವಶ್ಯಕವಾಗಿರುತ್ತದೆ ಎಂದು ಮುಖ್ಯ 

ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು ಇವರು ವರದಿ ಮಾಡಿರುತ್ತಾರೆ. 
ಕ್ರಮ ರಸ್ಕೆಯ ಹೆಸರು ಉದ್ದ 
ಸಂಖ್ಯೆ ಕಿಮೀ 
1 ಎನ್‌.ಎಸ್‌. ರಸ್ತೆಯಿಂದ ತರೂರು, ಜುಂಜಪ್ಪನ ದೇವಸ್ಥಾನದ ಮೂಲಕ ಕೊರಟಗೆರೆ 25.00 
ಗಡಿ ಸೇರುವ ರಸ್ತೆ. 
2 ಎನ್‌.ಎಸ್‌. ರಸ್ತೆಯಿಂದ ಮಾರಗೊಂಡನಹಳ್ಳಿ, ರಾಮಲಿಂಗನಪುರ ಮಾರ್ಗ 20.00 
ಟಿ.ಸಿ.ಬಿ. ರಸ್ತೆಗೆ ಸೇರುವ ರಸ್ತೆ 
3 ಎನ್‌.ಎಸ್‌. ರಸ್ತೆಯಿಂದ ಕುಂಟರಾಮನಹಳ್ಳಿ ಸೇರುವ ರಸ್ತೆ 13.00 
4 ಟಿ.ಸಿ.ಬಿ. ರಸ್ತೆಯಿಂದ ನಿಂಬೆಮರದಹಳ್ಳಿ ಮಾರ್ಗ ರಾ.ಹೆ. 4ನ್ನು ಸೇರುವ ರಸ್ತೆ 25.00 
































೨೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ಭಾಗ-೧ 



































5 ರಾ.ಹೆ. 4 ರಿಂದ ಸ್ಟೀಲ್‌ ಫ್ಯಾಕ್ಟರಿ ಮುಖಾಂತರ ಹಾಲದೊಡ್ಡೇರಿ ಸಂಪರ್ಕಿಸುವ 11.00 
ರಸ್ತೆ 
6 ಕಲ್ಲೇನಹಳ್ಳಿಯಿಂದ ದಬ್ಬಗುಂಟೆ ಮಾರ್ಗ ದಸೂಡಿ ಸಂಪರ್ಕಿಸುವ ರಸ್ತೆ 11.50 
7 ಹೊಯ್ತಳ ಕಟ್ಟೆಯಿಂದ ಪಿಳಾಲಿ ರಸ್ತೆ 13.60 
8 ಆಂಧ್ರಗಡಿಯಿಂದ  ಕರೆಕ್ಕಾತನಹಳ್ಳಿ - ಬಸವನಹಳ್ಳಿ ಮಾರ್ಗ ಕಾರೇಹಳ್ಳಿ 30.00 
ಸಂಪರ್ಕಿಸುವ ರಸ್ತೆ 
9 ಹರಿಯಜ್ಜಿ ಹಳ್ಳಿಯಿಂದ ಗೋಣಿಹಳ್ಳಿ ಮಾರ್ಗ ಹಾರೋಗೆರೆ ರಸ್ತೆ 13.00 
ಒಟ್ಟು | 162.10 





ಸರ್ಕಾರಿ ಆದೇಶ ಸಂಖ್ಯೆ ಲೋಇ 392 ಸಿಆರ್‌ಎಂ 2007, ಬೆಂಗಳೂರು, ದಿನಾಂಕ: 4ನೇ ಅಕ್ಟೋಬರ್‌ 2007 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆ೦ಗಳೂರು, ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು 
ಪರಿಶೀಲಿಸಿ, ಈ ಕೆಳಕಂಡ ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸೆಗಳನ್ನಾಗಿ ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ 
ಇಲಾಖೆಯ ವ್ಯಾಪ್ತಿಗೆ ತೆಗೆದುಕೊಳ್ಳಲು ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 






































ಕ್ರಮ ರಸ್ತೆಯ ಹೆಸರು ಉದ್ದ 

ಸಂಖ್ಯೆ ಕಿಮೀ 

1 ಎನ್‌.ಎಸ್‌. ರಸ್ತೆಯಿಂದ ತರೂರು, ಜುಂಜಪ್ಪನ ದೇವಸ್ಥಾನದ ಮೂಲಕ ಕೊರಟಗೆರೆ 25.00 
ಗಡಿ ಸೇರುವ ರಸ್ತೆ. 

2 ಎನ್‌.ಎಸ್‌. ರಸ್ತೆಯಿಂದ ಮಾರಗೊಂಡನಹಳ್ಳಿ, ರಾಮಲಿಂಗನಪುರ ಮಾರ್ಗ ಟಿ.ಸಿ.ಬಿ. 20.00 
ರಸ್ತೆಗೆ ಸೇರುವ ರಸ್ತೆ 

3 ಎನ್‌.ಎಸ್‌. ರಸ್ತೆಯಿಂದ ಕುಂಟರಾಮನಹಳ್ಳಿ ಸೇರುವ ರಸ್ತೆ 13.00 

4 ಟಿ.ಸಿ.ಬಿ. ರಸ್ತೆಯಿಂದ ನಿಂಬೆಮರದಹಳ್ಳಿ ಮಾರ್ಗ ರಾ.ಹೆ. 4ನ್ನು ಸೇರುವ ರಸ್ತೆ 25.00 

5 ರಾ.ಹೆ. 4 ರಿಂದ ಸ್ಟೀಲ್‌ ಫ್ಯಾಕ್ಟರಿ ಮುಖಾಂತರ ಹಾಲದೊಡ್ಡೇರಿ ಸಂಪರ್ಕಿಸುವ ರಸ್ತೆ 11.00 

6 ಕಲ್ಲೇನಹಳ್ಳಿಯಿಂದ ದಬ್ಬಗುಂಟೆ ಮಾರ್ಗ ದಸೂಡಿ ಸಂಪರ್ಕಿಸುವ ರಸ್ತೆ 11.50 

7 ಹೊಯ್ತಳ ಕಟ್ಟೆಯಿಂದ ಪಿಳಾಲಿ ರಸ್ತೆ 13.60 

8 ಆಂಧ್ರಗಡಿಯಿಂದ  ಕರೆಕ್ಕಾತನಹಳ್ಳಿ - ಬಸವನಹಳ್ಳಿ ಮಾರ್ಗ ಕಾರೇಹಳ್ಳಿ 30.00 
ಸಂಪರ್ಕಿಸುವ ರಸ್ತೆ 

9 ಹರಿಯಜ್ಜಿ ಹಳ್ಳಿಯಿಂದ ಗೋಣಿಹಳ್ಳಿ ಮಾರ್ಗ ಹಾರೋಗೆರೆ ರಸ್ತೆ 13.00 

ಒಟ್ಟು 162.10 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜಿ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸಂಪರ್ಕ) 
ವಿಷಯ : ಕುಂದಾಪುರ ತಾಲ್ಲೂಕು ಬೈಂದೂರು ವಿಧಾನಸಭಾ ಗ್ರಾಮೀಣ ರಸ್ತೆಯನ್ನು ಜಿಲ್ಲಾ ಮುಖ್ಯ 
ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು, ಇವರ ಪತ್ರ ಸಂಖ್ಯೆ 
ಮುಇಂ:ಸಂಕದ:ರಶಾ:ಸಇಂ.4:ಮೇಲ್ದರ್ಜೆ:2007-08, ದಿ: 23-8-2007. 
ನ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು, ಇವರು 
ಕುಂದಾಪುರ ತಾಲ್ಲೂಕು ಬೈಂದೂರು ವಿಧಾನಸಭಾ ಕ್ಷೇತ್ರದ ಈ ಕೆಳಕಂಡ ಗ್ರಾಮೀಣ ರಸ್ತೆಯನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ 
ಮೇಲ್ದ್ಬರ್ಜೆಗೇರಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಗ್ರಾಮೀಣ ರಸ್ತೆಯು ತುಂಬಾ ದುಸ್ಥಿತಿಯಲ್ಲಿದ್ದು ವಾಹನಗಳು 
ಮತ್ತು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿರುತ್ತದೆ. ಆದುದರಿಂದ ಈ ಗ್ರಾಮೀಣ ರಸ್ತೆಯನ್ನು 
ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವುದು ಅವಶ್ಯಕವಾಗಿರುತ್ತದೆ ಎಂದು ಮುಖ್ಯ 
ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು ಇವರು ವರದಿ ಮಾಡಿರುತ್ತಾರೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ೨೦೬೯ 

















ಕ್ರಮ ರಸ್ತೆಯ ಹೆಸರು ಉದ್ದ 
ಸಂಖ್ಯೆ ಕಿಮೀ 
1 ಉಪ್ಪಿನಕುದ್ರು - ತಲ್ಲೂರು ರಸ್ತೆ 4.50 











ಸರ್ಕಾರಿ ಆದೇಶ ಸಂಖ್ಯೆ: ಲೋಇ 392 ಸಿಆರ್‌ಎ೦ 2007, ಬೆ೦ಗಳೂರು, ದಿನಾಂಕ: 4ನೇ ಅಕ್ಟೋಬರ್‌ 2007 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು, ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು 
ಪರಿಶೀಲಿಸಿ, ಈ ಕೆಳಕಂಡ ಗ್ರಾಮೀಣ ರಸ್ತೆಯನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ 
ಇಲಾಖೆಯ ವ್ಯಾಪಿಗೆ ತೆಗೆದುಕೊಳ್ಳಲು ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 























ಕ್ರಮ ರಸ್ತೆಯ ಹೆಸರು ಉದ್ದ 
ಸಂಖ್ಯೆ ಕಿಮೀ 
1 ಉಪ್ಪಿನಕುದ್ರು - ತಲ್ಲೂರು ರಸ್ತೆ 4.50 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌. 1849 ಎಸ್‌.ಜಿ. ನಾರಾಯಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ 
(ಸಂಪರ್ಕ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀಮತಿ ಎಂ.ವಿ. ಸಾವಿತ್ರಿ, ಕೆ.ಎ.ಎಸ್‌. (ಸೂಪರ್‌ ಟೈಂ ಶ್ರೇಣಿ) ಅಧಿಕಾರಿ, ಹಾಲಿ ರಿಜಿಸ್ಟಾರ್‌, 
ನಿಮ್ಹಾನ್ಸ್‌, ಬೆಂಗಳೂರು ಇವರ ನಿಯೋಜನೆ ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 82 ಆಸೇವ 04 ದಿನಾಂಕ: 6-11-2004. 
2) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 195 ಆಸೇಇ 05 ದಿನಾಂಕ 16-6-2005. 
3) ನಿರ್ದೇಶಕರು, ನಿಮ್ಹಾನ್ಸ್‌, ಬೆ೦ಗಳೂರು ಇವರ ಪತ್ರ ಸಂಖ್ಯೆ NIMH/PER(5)MVS/2007-08, 
ದಿನಾಂಕ: 5-10-2007. 
ಷ್ಣ ಶ್ರೀಮತಿ ಎಂ.ವಿ. ಸಾವಿತ್ರಿ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಇವರು ನಿಯೋಜನೆ ಮೇಲೆ ನಿಮ್ಹಾನ್ಸ್‌, 
ಬೆಂಗಳೂರು ಇಲ್ಲಿ ರಿಜಿಸ್ಟ್ರಾರ್‌ ಆಗಿ ದಿನಾಂಕ: 28-1-2005 ರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೇಲೆ ಓದಲಾದ ಕ್ರಮ 
ಸಂಖ್ಯೆ: (2)ರ ಆದೇಶದಲ್ಲಿ ಇವರ ನಿಯೋಜನೆ ಷರತ್ತುಗಳನ್ನು 3 ವರ್ಷಗಳ ಅವಧಿಗೆ ಹೊರಡಿಸಲಾಗಿದೆ. ನಿರ್ದೇಶಕರು, 
ನಿಮ್ಹಾನ್ಸ್‌, ಬೆಂಗಳೂರು ಇವರು ಶ್ರೀಮತಿ ಎಂ.ವಿ. ಸಾವಿತ್ರಿಯವರ ನಿಯೋಜನೆ ಅವಧಿಯು ಜನವರಿ 2008ಕ್ಕೆ 
ಅಂತ್ಯಗೊಳ್ಳಲಿದ್ದು ಇವರ ಸೇವೆಯು ಸಂಸ್ಥೆಗೆ ಅವಶ್ಯಕವಿದ್ದು ಇವರ ನಿಯೋಜನಾ ಅವಧಿಯನ್ನು ಮತ್ತು ಎರಡು 
ವರ್ಷಗಳವರೆಗೆ ಮುಂದುವರಿಸಲು ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರ ಪತ್ರದಲ್ಲಿ ಕೋರಿದ್ದಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 382 ಆಸೇಇ 2007, ಬೆಂಗಳೂರು, ದಿನಾಂಕ: 19ನೇ ನವೆಂಬರ್‌ 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಶ್ರೀಮತಿ ಎಂ.ವಿ. ಸಾವಿತ್ರಿ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) 
ಅಧಿಕಾರಿ, ಹಾಲಿ ರಿಜಿಸ್ಟಾರ್‌, ನಿಮ್ಹಾನ್ಸ್‌, ಬೆಂಗಳೂರು ಇವರ ನಿಯೋಜನಾ ಅವಧಿಯನ್ನು ದಿನಾಂಕ: 28-1-2008 ರಿಂದ 
ಮುಂದಿನ ಎರಡು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಯಾವುದು ಮೊದಲೋ ಅಲ್ಲಿಯವರೆಗೆ ದಿನಾಂಕ: 
16-6-2005ರ ಆದೇಶದಲ್ಲಿರುವ ನಿಯೋಜನಾ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಂತೆ ಮುಂದುವರಿಸಲು 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2088 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವೆಗಳು-2) 


೨೦೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ಭಾಗ-೧ 





ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ. ಶಿವರಾಮೇಗೌಡ, ನಿವೃತ್ತ ಸರ್ಕಾರಿ ಅಭಿಯೋಜಕರು ಇವರನ್ನು ಮಂಡ್ಯದ 2ನೇ ತ್ವರಿತ 
ವಿಲೇವಾರಿ ನ್ಯಾಯಾಲಯದ ಎಸ್‌.ಸಿ.ಸಂ: 16/03ರಲ್ಲಿ ಹಾಜರಾಗಲು ಮತ್ತು ಪ್ರಕರಣ ನಡೆಸಲು 
ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದ ಸಂಬಂಧ ಸಂಭಾವನೆ ಮಂಜೂರು ಮಾಡುವ 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ ಒಇ 397 ಪಿಪಿಇ 2005, ದಿನಾಂಕ: 1-6-2005. 
2) ಸರ್ಕಾರಿ ಆದೇಶ ಸಂಖ್ಯೆ ಒಇ 397 ಪಿಪಿಇ 2005, ದಿನಾಂಕ: 27-10-2005. 
3) ಸರ್ಕಾರಿ ಆದೇಶ ಸಂಖ್ಯೆ ಒಇ 334 ಪಿಪಿಇ 2006, ದಿನಾಂಕ: 20-3-2007. 
4) ಶ್ರೀ ಬಿ. ಶಿವರಾಮೇಗೌಡ ಇವರು ವಿಶೇಷ ಸರ್ಕಾರಿ ಅಭಿಯೋಜಕರು ಇವರು ಸಲ್ಲಿಸಿದ ಬಿಲ್ಲು 
ದಿನಾಂಕ: 22-3-07. 


(8 


ಸಾವನೆ : 
ಮೇಲೆ (1ರಲ್ಲಿ ಓದಲಾಗಿರುವ ದಿನಾ೦ಕ: 1-6-05ರ ಸರ್ಕಾರದ ಅಧಿಸೂಚನೆಯಲ್ಲಿ ಶ್ರೀ. ಬಿ. ಶಿವರಾಮೇಗೌಡ, 
ನಿವೃತ್ತ ಸರ್ಕಾರಿ ಅಭಿಯೋಜಕರು ಇವರನ್ನು ಮಂಡ್ಯದ 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದ ಎಸ್‌.ಸಿ.ಸಂ: 16/2003ರಲ್ಲಿ 
ರಾಜ್ಯದ ಪರವಾಗಿ ಪ್ರಕರಣ ನಡೆಸಲು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಲಾಗಿತ್ತು. 

ಮೇಲೆ (2)ರಲ್ಲಿ ಓದಲಾಗಿರುವ ದಿನಾಂಕ: 27-10-05ರ ಸರ್ಕಾರದ ಆದೇಶದಲ್ಲಿ ಮೇಲ್ಕಂಡ ಪ್ರಕರಣವನ್ನು 


ನಡೆಸಲು ಕೆಳಕಂಡಂತೆ ಸಂಭಾವನೆಯನ್ನು ನಿಗದಿಗೊಳಿಸಲಾಗಿತ್ತು. 














1 ರೀಡಿಂಗ್‌ ಫೀಸ್‌ ರೂ. 12,500 

2 ಪರಿಣಾಮಕಾರಿ ವಿಚಾರಣೆ (ಎಫೆಕ್ಟೀವ್‌ ಹಿಯರಿಂಗ್‌) ರೂ. 1,500 

3 | ಪರಿಣಾಮಕಾರಿಯಲ್ಲದ ವಿಚಾರಣೆ (ನಾನ್‌ ಎಫೆಕ್ಟೀವ್‌ ರೂ. 500 
ಹಿಯರಿಂಗ್‌) 














ಮೇಲೆ (3)ರಲ್ಲಿ ಓದಲಾಗಿರುವ ದಿನಾಂಕ: 3-7-07ರ ಸರ್ಕಾರದ ಆದೇಶದಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕರಿಗೆ 
ಮಧ್ಯಂತರ ಸಂಭಾವನೆಯನ್ನು ಮಂಜೂರು ಮಾಡಲಾಗಿತ್ತು. 

ಮೇಲೆ (4)ರಲ್ಲಿ ಓದಲಾಗಿರುವ ದಿನಾಂಕ: 22-3-07ರ ಪತ್ರದಲ್ಲಿ ಸದರಿ ವಿಶೇಷ ಸರ್ಕಾರಿ ಅಭಿಯೋಜಕರು 
ಎರಡನೇ ಬಿಲ್ಲನ್ನು ಕೆಳಕಂಡಂತೆ ಮಂಜೂರಾತಿಗಾಗಿ ಸರ್ಕಾರಕ್ಕೆ ಸಲ್ರಿಸಿದ್ದಾರೆ. 























1 24 ಪರಿಣಾಮಕಾರಿ ವಿಚಾರಣೆ x 1,500 ರೂ. 36,000 
2 14 ಪರಿಣಾಮಕಾರಿಯಲ್ಲದ ವಿಚಾರಣೆ x 500 ರೂ. 7,000 
ಒಟ್ಟು ರೂ. 43,000 





ಶ್ರೀ ಬಿ. ಶಿವರಾಮೇಗೌಡ, ನಿವೃತ್ತ ಸರ್ಕಾರಿ ಅಭಿಯೋಜಕರು ಮಂಜೂರಾತಿಗಾಗಿ ಎರಡನೇ ಬಿಲ್ಲನ್ನು 
ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಒಇ 334 ಪಿಪಿಇ 2006, ಬೆ೦ಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್‌ 2007 

ಮಂಡ್ಯದ 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ.ಸಂ: 16/03ರಲ್ಲಿ ವಿಶೇಷ ಸರ್ಕಾರಿ 
ಅಭಿಯೋಜಕರಾಗಿ ನೇಮಿಸಲಾದ ಶ್ರೀ ಬಿ. ಶಿವರಾಮೇಗೌಡ, ನಿವೃತ್ತ ಸರ್ಕಾರಿ ಅಭಿಯೋಜಕರು ಇವರು ಸಂಭಾವನೆಯ 
ಎರಡನೇ ಬಿಲ್ಲಿಗೆ ಈ ಕೆಳಕಂಡಂತೆ ಮಂಜೂರಾತಿಯನ್ನು ನೀಡಲಾಗಿದೆ. 























1 24 ಪರಿಣಾಮಕಾರಿ ವಿಚಾರಣೆ x 1,500 ರೂ. 36,000 
2 14 ಪರಿಣಾಮಕಾರಿಯಲ್ಲದ ವಿಚಾರಣೆ x 500 ರೂ. 7,000 
ಒಟು ರೂ. 43,000 





ಇದಕ್ಕೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ *2014-ನ್ಯಾಯಾಡಳಿತ-114, ಲೀಗಲ್‌ ಅಡ್ವೈಸರ್ಸ್‌ ಅಂಡ್‌ ಕೌನ್ನಿಲ್ಸ್‌ -01, 
ಅಡ್ವೋಕೇಟ್‌ ಜನರಲ್‌ (Payment for professional and special service in the budget)” ರಡಿಯಲ್ಲಿ ಭರಿಸತಕ್ಕದ್ದು. 
ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 882 ವೆಚ್ಚ-7/05, ದಿನಾಂಕ 14-9-05ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಈ ಆದೇಶವನ್ನು ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1599 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಒಳಾಡಳಿತ ಇಲಾಖೆ 
(ಕಾ. ಮತ್ತು ಸು. ಕಾಫಿಪೋಸ ಮತ್ತು ಅಭಿಯೋಗಗಳು) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ೨೦೭೧ 





ಶಿಕ್ಷಣ ಸಚಿವಾಲಯ 
ವಿಷಯ : ಹೆಚ್ಚುವರಿ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲಬರ್ಗಾ ಮತ್ತು ಧಾರವಾಡ ಹುದ್ದೆಗಳನ್ನು 
ex-cadre ಹುದ್ದೆಗಳನ್ನಾಗಿ ಪರಿಗಣಿಸುವ ಬಗ್ಗೆ. 
ಓದಲಾಗಿದೆ: 1) ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 55 ಎಸ್‌ಎಎಸ್‌ 2007, ದಿನಾಂಕ: 16-5-2007 
2) ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಡಿಪಿಎಆರ್‌ 130 ಎಸ್‌ಎಎಸ್‌ 2007, ದಿನಾಂಕ: 8-8-2007. 
3) ಅನಧಿಕೃತ ಟಿಪ್ಪಣಿ ಸಂಖ್ಯೆ ಡಿಪಿಎಆರ್‌ 55 ಎಸ್‌ಎಎಸ್‌ 2007, ದಿನಾಂಕ: 5-10-2007. 
| ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತರು, ಹುಬ್ಬಳ್ಳಿ-ಧಾರವಾಡ ಮತ್ತು ಹೆಚ್ಚುವರಿ ಆಯುಕ್ತರು, 
ಗುಲಬರ್ಗಾ ಹುದ್ದೆಗಳನ್ನು ಅಧಿಸೂಚನೆ ಸಂಖ್ಯೆ: ಇಡಿ 163 ಯೋಯೋಕ 2003, ದಿನಾಂಕ: 10-10-2003ರ ಆದೇಶದಲ್ಲಿ 
ಸೃಜನೆ ಮಾಡಿದ್ದು, ಈ ಹುದ್ದೆಗಳು ಅನುಕ್ರಮವಾಗಿ ಭಾರತೀಯ ಆಡಳಿತ ಸೇವೆಗೆ ಸೇರಿದ ಶ್ರೀ ಎ.ಕೆ. ಮೋನಪ್ಪ ಮತ್ತು 
ಶ್ರೀ ಜಿ.ಎಲ್‌ ಚಂದ್ರಶೇಖರಯ್ಯ ರವರುಗಳನ್ನು ಹೆಚ್ಚುವರಿ ಆಯುಕ್ತರನ್ನಾಗಿ ಅನುಕ್ರಮವಾಗಿ ಹುಬ್ಬಳ್ಳಿ-ಧಾರವಾಡ ಮತ್ತು 
ಗುಲಬರ್ಗಾ ಇಲ್ಲಿಗೆ ನೇಮಕಾತಿ ನೀಡಲಾಗಿದೆ. ಈ ಹುದ್ದೆಗಳಲ್ಲಿ ಎರಡು ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 
ಮೂಲತಃ ಈ ಹುದ್ದೆಗಳು ಭಾರತೀಯ ಆಡಳಿತ ಸೇವೆಗೆ ಸೇರಿದ ಸೂಪರ್‌ ಟೈಮ್‌ ವೇತನಕ್ಕೆ ಸಮಾನವಾದ ಹುದ್ದೆಗಳಾಗಿದ್ದು. 
ಈ ಎರಡು ಅಧಿಕಾರಗಳನ್ನು ನೇಮಕ ಮಾಡಿರುವುದರಿಂದ, ಈಗ ಹಿರಿಯ ಶ್ರೇಣಿಗೆ ಸಮಾನವಾದ ಹುದ್ದೆಯೆಂದು ಗುರುತಿಸಿ, 
9-೦೩6/9 ಹುದ್ದೆಗಳನ್ನಾಗಿ ಪರಿಗಣಿಸಿ ಆದೇಶಿಸುವುದು ಅವಶ್ಯಕವೆಂದು ತಿಳಿಸಿ, ಅದರಂತೆ ಆದೇಶ ಹೊರಡಿಸಲು ಸಿ.ಆ.ಸು. 
ಇಲಾಖೆಯು ಶಿಕ್ಷಣ ಇಲಾಖೆಯನ್ನು ಕೋರಿದೆ. ಅದರಂತೆ ಸಿ.ಆ.ಸು. ಇಲಾಖೆಯ ಕೋರಿಕೆಯ ಮೇರೆಗೆ ಪ್ರಸ್ತಾವನೆಯನ್ನು 
ಪರಿಶೀಲಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 158 ಡಿಜಿಎ೦ 2007, ಬೆ೦ಗಳೂರು, ದಿನಾ೦ಕ: 29ನೇ ಅಕ್ಟೋಬರ್‌ 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಧಾರವಾಡ ಮತ್ತು 
ಗುಲಬರ್ಗಾಗಳಲ್ಲಿ ಇರುವ ಹೆಚ್ಚುವರಿ ಆಯುಕ್ತರ ಹುದ್ದೆಗಳನ್ನು ಭಾರತೀಯ ಆಡಳಿತ ಸೇವೆಗೆ ಸೇರಿದ ಸೂಪರ್‌ ಟೈಮ್‌ 
ವೇತನಕ್ಕೆ ಸೇರಿದ ಹುದ್ದೆಗಳಿಗೆ ಬದಲಾಗಿ ಹಿರಿಯ ಶ್ರೇಣಿಗೆ ಸೇರಿದ ಭಾರತೀಯ ಆಡಳಿತ ಸೇವೆಗೆ ಸೇರಿದ ಹುದ್ದೆಗಳನ್ನಾಗಿ 
೦೩6/6 ಹುದ್ದೆಗಳೆಂದು ಗುರುತಿಸಿ, ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಈ ಹುದ್ದೆಯನ್ನು 
ದಿನಾಂಕ; 22-3-2007 ರಿಂದ ಜಾರಿಗೆ ಬರುವಂತೆ ಹಾಗೂ ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲಬರ್ಗಾ 
ಈ ಹುದ್ದೆಯನ್ನು ದಿನಾಂಕ 16-5-2007 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೃಂದೇತರ 
ಹುದ್ದೆಗಳೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಗಳ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2019 ಎಂ.ಎಂ. ಹಿರೇಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು 1,2) 
ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ, ಬಿಜಾಪುರ ತಾಲ್ಲೂಕು ಯತ್ನಾಳ ಹತ್ತಿರ ಸೇತುವೆ ಸಹಿತ ಬ್ಯಾರೇಜ್‌ ನಿರ್ಮಾಣ 
ಕಾಮಗಾರಿಯಲ್ಲಿ ಆಗಿರುವ ಇ.ಐ.ಆರ್‌.ಎಲ್‌. ಹಾಗೂ ವರ್ಕ್‌ಸ್ಲಿಪ್‌ಗೆ ಅನುಮೋದನೆ ನೀಡುವ 
ಕುರಿತು. 
ಓದಲಾಗಿದೆ: 1) ಸರ್ಕಾರದ ದಿನಾಂಕ 25-5-2006ರ ಆದೇಶ ಸಂಖ್ಯೆ: ಸನೀಇ 68 ನಯೋಕಾ 2006 
2) ಮುಖ್ಯ ಅಭಿಯಂತರರು, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ: 
22-68-2007ರ ಪತ್ರ ಸಂಖ್ಯೆ ಮುಇಂ/ಸನೀ(ಉ)ವ/ಬಿಜೆಪಿ/ಪಿಬಿ-9/ಯತ್ನಾಳ 
ಬ್ಯಾರೇಜ್‌/2007-08/6718. 
ಸ್ತಾವನೆ ; 
ಮೇಲೆ (1ರಲ್ಲಿ ಓದಲಾದ ದಿನಾಂಕ 25-5-2006ರ ಸರ್ಕಾರದ ಆದೇಶದಲ್ಲಿ ಬಿಜಾಪುರ ತಾಲ್ಲೂಕಿನ ಯತ್ನಾಳ 
ಹತ್ತಿರ ಸೇತುವೆಯನ್ನೊಳಗೊಂಡ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ 142.00 ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ 
ಆಡಳಿತಾತ್ಮಕ ಮಂಜೂರಾತಿ ನೀಡಲಾಗಿದೆ. 2006-07ನೇ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತ 
ರೂ. 1,64,11,792-00ಗಳ ಮೇಲೆ ಶೇ. 13.9ರಷ್ಟು ಹೆಚ್ಚುವರಿ ಮೊತ್ತಕ್ಕೆ ಅಂದರೆ ರೂ. 1.86,93,031-00ಗಳಿಗೆ ಗುತ್ತಿಗೆದಾರರಿಗೆ 
ಕಾಮಗಾರಿಯನ್ನು ವಹಿಸಲಾಗಿತ್ತು. 


(8 


೨೦೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೬, ೨೦೦೭ ಭಾಗ-೧ 





2) ಕಾಮಗಾರಿಯು ಜಾರಿಯಲ್ಲಿದ್ದ ಸಂದರ್ಭದಲ್ಲಿ ಮುಖ್ಯ ಇಂಜಿನಿಯರ್‌ರವರು ಸ್ಥಳ ಪರಿವೀಕ್ಷಣೆ ಮಾಡಿ ನೀಡಿದ 
ಸೂಚನೆಯಂತೆ ಟೆಂಡರ್‌ನಲ್ಲಿ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚುವರಿ ಪರಿಮಾಣಗಳನ್ನು ಹಾಗೂ ಕೆಲವು ಕೆಲಸಗಳನ್ನು 
ಹೆಚ್ಚುವರಿಯಾಗಿ ಗುತ್ತಿಗೆದಾರರು ನಿರ್ವಹಿಸಿದ್ದು ಈ ಬಗ್ಗೆ ಉಂಟಾಗಿರುವ ಹೆಚ್ಚುವರಿ ವೆಚ್ಚದ ಬಗ್ಗೆ ರೂ. 2,92,719-00 ಗಳ 
ಇ.ಐ.ಆರ್‌.ಎಲ್‌. ಮತ್ತು ರೂ. 39,69,219-00ಗಳ ವರ್ಕ್‌ಸ್ಲಿಪ್‌ಗಳನ್ನು ತಯಾರಿಸಿದ್ದು, ಒಟ್ಟಾರೆ ರೂ. 42,61,938-00ಗಳ 
ಹೆಚ್ಚಿನ ಆರ್ಥಿಕ ಹೊರೆಗೆ ಅನುಮೋದನೆ ಕೋರಿ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ರವರು ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ ಮೊತ್ತವನ್ನು ಮಂಜೂರಾದ 
ಅಂದಾಜು ಮೊತ್ತಕ್ಕೆ ಹೋಲಿಸಿದಾಗ ಶೇ. 30.01ರಷ್ಟು ಹೆಚ್ಚುವರಿಯಾಗಿದೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 140 ಅಪಿಬ೦ 2007, ಬೆ೦ಗಳೂರು, ದಿನಾಂಕ: 9ನೇ ನವೆಂಬರ್‌ 2007 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಬಿಜಾಮರ ಜಿಲ್ಲೆ, ಬಿಜಾಪುರ ತಾಲ್ಲೂಕು ಯತ್ನಾಳ ಹತ್ತಿರ 
ಸೇತುವೆ ಸಹಿತ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯಲ್ಲಿ ನಿರ್ವಹಿಸಲಾಗಿರುವ ಇ.ಐ.ಆರ್‌.ಎಲ್‌. ಹಾಗೂ ವರ್ಕ್‌ಸ್ಲಿಪ್‌ನ 
ಒಳಗೊಂಡ ಒಟ್ಟು ಮೊತ್ತ ರೂ. 42,61,938-00ಗಳ (ನಲವತ್ತೆರಡು ಲಕ್ಷದ ಅರವತ್ತೊಂದು ಸಾವಿರದ ಒಂಭೈನೂರ 
ಮೂವತ್ತೆಂಟು ರೂ.ಗಳು ಮಾತ್ರ) ಹೆಚ್ಚಿನ ಆರ್ಥಿಕ ಹೊರೆಗೆ ಸರ್ಕಾರವು ಅನುಮೋದನೆ ನೀಡಿದೆ. 

2) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಲೋಇ 952 ಆಕೋ-1/07, ದಿನಾಂಕ: 
7-11-2007ರಲ್ಲಿ ನೀಡಿರುವ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಭಾರತದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2018 ಕೆ. ಸುಧಾಕರಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಒಳಾಡಳಿತ ಸಚೆವಾಲಯ 
ವಿಷಯ : ಪೊಲೀಸ್‌ ಪಡೆ ಆಧುನೀಕರಣ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರುವ 
ಅನುದಾನದ ಬಗ್ಗೆ. 
ಓದಲಾಗಿದೆ : ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪತ್ರ ಸಂಖ್ಯೆ: ಓಎಡಿಜಿಪಿ:ಟಿಟಿಎಂ: 
ಎಂಡಿಎನ್‌:2007, ದಿನಾಂಕ: 9-10-2007. 
ತ ಮೇಲೆ ಓದಲಾದ ದಿನಾಂಕ: 9-10-2007ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರು 
ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ: V1:21011/29/2007-PM-l, ದಿನಾಂಕ: 9-10-2007ರಲ್ಲಿ ಪೊಲೀಸ್‌ ಪಡೆ ಆಧುನೀಕರಣ 
ಯೋಜನೆ ಅಡಿಯಲ್ಲಿ ರೂ. 46,54,58,727/-ಗಳ ಅನುದಾನವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಲಾಗಿದೆಯೆಂದು 
ತಿಳಿಸಿ, ಆ ಮೊತ್ತವನ್ನು ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರಿಗೆ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
ಆದ್ದರಿಂದ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 06 ಪಿಎಫ್‌ಎಸ್‌ 2007, ಬೆ೦ಗಳೂರು, ದಿನಾಂಕ: 9ನೇ ನವೆಂಬರ್‌ 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2007-08ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2055-00-115-0- 
00-125-ಪೊಲೀಸ್‌ ಪಡೆ ಆಧುನೀಕರಣ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನ ರೂ. 46.54 
ಕೋಟಿಗಳನ್ನು (ನಲವತ್ತಾರು ಕೋಟಿ ಐವತ್ತ ನಾಲ್ಕು ಲಕ್ಷ ರೂಪಾಯಿಗಳು ಮಾತ್ರ) ಬಿಡುಗಡೆ ಮಾಡಲು ಸರ್ಕಾರವು ಈ 
ಮೂಲಕ ಮಂಜೂರಾತಿಯನ್ನು ನೀಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ:1254ವೆಚ್ಚ-6: 2007, ದಿನಾಂಕ: 7-11-2007ರ 

ಸಹಮತಿಯ ಮೇರೆಗೆ ಹೊರಡಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2010 ಟಿ. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಒಳಾಡಳಿತ ಇಲಾಖೆ 
(ಪೊಲೀಸ್‌ ವೆಚ್ಚ) 


